KARNATAKA SCOUT & GUIDE | 
News Magazine 


90! Himalaya Wood Badge Holders Meet at Mysore 


pl ll 


, Minister for Primary and Secondary Education, Government of Karnataka 

inaugurated the 5601 Himalaya Wood Badge Holders Meet held at Mysore on 10th October 2003. 

State Chief Commissioner, Sri C.R. Mohammed Zahiruddin, State 

Commissioner (Scouts) Sri P. Vishwanath, District Chief Commissioner , BS&G Mysore, Dr. K.B. 

Gurumurthy, District Commissioner (Scouts), Dr. Kamalaraman, District Commissioner (Guides) and 
SriAbdul Jameel, District Secretary are also seen. 


ಪ್ರಕಾಶಕರು : ಕರನಾದತ್‌ ಸ್‌ಲ್ವೀತಲ್ಸ ಮತ್ತು ಗೈಡ್ಸ್‌, ಕರ್ಮಾ ಟಕ್‌ 


'ಚಿಕ್ಕಮಗಳೂ 


27th State Level 
Cub & Bulbul Utsav 
at Chikmagalur 


The 27% State Level Cub 6 
Bulbul Utsav of the Bharat Scouts 
and Guides, Karnataka will be 
held at the Subhash Chandra Bose 
District Play Grounds at 
Chikmagalur from 3rd to 7° Nov’ 
2003. Nearly 1500 Cubs and 
Bulbul (S to 10 years Boys 6 Girls) 
from all over Karnataka and 
neighbouring States will 
participate in the Utsav. 


The District Administration 
under the chairman Ship of 
Sri KR. Srinivas, Deputy 
Commissioner and the President 
೫566, Chikmagalur along with 
the chairmen and the Members of 
Vartous Sub - Committees and 
Sri B.R. Sachidananda, District 
Chief Commissioner (8960) and 
his team are making all the 
necessay arrangements to organise 
the this State Level Event a grand, 
SuCCess. 


COME & PARTICIPATE 


THE FLAG DAY 


7" NOVEMBER 2003 


7? November, 1950 is the day 
the Bharat Scouts & Guides 
came into existence after 
merging various different scout 
organisations and the Girl Guide 
Association which were working 
separately with a common 
spirit prior to Independence. 
71 November is being celebrated 
all over India as ‘Flag Day’ since 
the Golden Jubilee of the 
formation of the Bharat Scouts & 
Guides. The aim of celebrating it 
as a Flag Day is to spread the 
message of Scouting and 
Guiding in all sections of the 
Society and the Govt. and 
collecting a nominal amount of 
Rs. 2/- per flag sticker as a token 
of your recognition and 
appreciation of the Movement. 
Scouts and Guides all over 
Karnataka will be approaching 
friends, neighbours and other 
fellow citizens & present Scout / 
Guide Flag Sticker as a token of 
acclaiming you as strong 
supporter of the movement. 
Please accept the recognition 
and join the fleet of innumerable 
supporters of this largest and 
Oldest Voluntary Youth 
Movement in the Country. 


KARNATAKA SCOUT AND GUIDE 


ಕರ್ನಾಟಕ. ಸ್ಕೌಟ್‌ ಮತ್ತು ಗೈಡ್‌ 
KX KARNATAKA SCOUT AND GUIDE 


STATE MONTHLY NEWS MAGAZINE 
Vol-3 October - 2003 No.9 


ಅಧ್ಯಕ್ಷರು ' ಮುಖ್ಯ ಆಯುಕ್ತರ ನುಡಿ 


ಗೊ. ರು. ಚನ್ನಬಸಪ್ಪ 


ಸಂಪಾದಕರು | | ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಆಯುಕ್ತರುಗಳ 


ಚಿನ್ನಸ್ವಾಮಿ ರೆಡ್ಡಿ ಮತ್ತು ಕಾರ್ಯದರ್ಶಿಗಳ ರಾಜ್ಯಮಟ್ಟದ 
ಕ , ಸಮಾವೇಶ 


ಉಪ ಸಪಾದ 
ಐಂ. ಐ. ಚೆಲ್ಲಯ್ಯ 


56ನೇ ಹಿಮಾಲಯ ವುಡ್‌ ಬ್ಯಾಡ್ಜ್‌ 
ಎನ್‌. ಶ್ರೀನಿವಾಸನ್‌ 


ಹೊಲ್ಲರ್‌ಗಳ ಸಮಾವೇಶ 
ಸದಸ್ಯರು 
ಎ. ಶಿವಮಹಾದೇವನ್‌ 
ಥೆ. ತಿಮ್ಮಪ್ಪ 
ನಾರಾಯಣಶೆಟ್ಟಿ 
ಜಾನಕಿ ವೇಣುಗೋಪಾಲ್‌ 


ಸ್ಕೌಟ್‌ ಮತ್ತು ಗೈಡ್‌ ತರಬೇತಿ 
ಶಿಬಿರಗಳ ವಿವರಗಳು 


“ಭಾರತ ಸನಗೆ ಅತ್ಯಂತ ಪ್ರಿಯನಾದ ದೇಶನಾಗಿರುವುದು, ಇದು ಸನ್ನ ಮಾತೃಭೂಮಿಯಾಗಿ 


ರುಪುದರಿಂದಲ್ಲ; ಇದರಲ್ಲಿ ಅತ್ಯಂತ ಹುಹತ್ತರಹಾದ ಒಳಿತನ್ನು ಕಂಡಿರುಪುದರಿಂದ.....* 
| - ಹುಹಾತ್ಮ ಗಾಂಧಿ 


KARNATAKA SCOUT AND GUIDE 3 


ರಾಜ್ಯ ಮುಖ್ಯ ಆಯುಕ್ತರ ಮುಡಿ 


ಶಿವಮೊಗ್ಗದಲ್ಲಿ ದಿ. 27-28 ಸೆಪ್ಟೆಂಬರ್‌ರಂದು ಜರುಗಿದ ಎರಡು ದಿನಗಳ ಜಿಲ್ಲಾ ಮುಖ್ಯ ಆಯುಕ್ತರುಗಳ, ಆಯುಕ್ತರುಗಳ, 
ಜಿಲ್ಲಾ ಕಾರ್ಯದರ್ಶಿಗಳ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಚಳವಳಿಯ ಬೆಳವಣಿಗೆಗೆ ಸಹಕಾರಿಯಾಗುವ ವಿವಿಧ 
ವಿಷಯಗಳ ಬಗ್ಗೆ ರಾಜ್ಯದೆಲ್ಲೆಡೆಯಿಂದ ಬಂದಿದ್ದ 100ಕ್ಕೂ ಹೆಚ್ಚಿನ ಆಯುಕ್ತರುಗಳು ಎರಡು ದಿನಗಳ ಕಾಲ ಸುದೀರ್ಪ ಚರ್ಚೆ 
ನಡೆಸಿ, ತಮ್ಮ ಜಿಲ್ಲೆಗಳಲ್ಲಿ ಈ ಸಾಲಿನಲ್ಲಿ ಯೋಜಿಸಿರುವ ತರಬೇತಿ ಕಾರ್ಯಕ್ರಮಗಳು, ವಿದ್ಕಾ ಇಲಾಖೆಯಿಂದ ಪಡೆದಿರುವ 

ಸುತ್ತೋಲೆಗಳು, ಡಿ.ಐ.ಇ.ಟಿ. ರವರು ತಮಗೆ ನೀಡಿರುವ ತರಬೇತಿ ಅವಕಾಶಗಳು ಹಾಗೂ ಅನುಕೂಲಕರವಾಗಿಲ್ಲದ ಸ್ಕೌಟ್‌- -ಗೈಡ್‌ಗಳಿಗೆ 
ಸಮವಸ್ತ್ರ ಒದಗಿಸುವಲ್ಲಿ ಮಾಡಿರುವ ಪ್ರಯತ್ನಗಳು ಹಾಗೂ ಚಳವಳಿಯ ಹೆಜ್ಜೆಗಳನ್ನು ಹೆಚ್ಚಾಗಿ ಮೂಡಿಸುವಲ್ಲಿ ಬೇಕಾಗುವ 
ಅವಶ ಕತೆಗಳನ್ನು ವಿಶದವಾಗಿ ಚರ್ಚಿಸಿ, ಸಾಕಷ್ಟು ಅನುಭವ-ವಿಚಾರಗಳ ವಿನಿಮಯಕ್ಕೆ ಅವಕಾಶವಾಯ್ತು. 


ಮಾನ್ಯರೆ, 


ಸಮಾವೇಶದ ಯಶಸ್ಸಿನ ಸಂಪೂರ್ಣ ಹೊಣೆ, ಜವಾಬ್ದಾರಿ, ಹಿರಿಯರೂ, ಜಿಲ್ಲಾ ಮುಖ್ಯ ಆಯುಕ್ತರೂ ಆದ ಶ್ರೀ ಟಿ.ವಿ. 
ನಾರಾಯಣಶಾಸ್ತ್ರಿ ಅವರಿಗೆ ಸಲ್ಲುತ್ತದೆ. ಸಮಾವೇಶದ ಯಶಸ್ಸಿಗೆ ಸಹಕರಿಸಿದ ಶಿವಮೊಗ್ಗ ಸ್ಥಳೀಯ ಸ್ಕೌಟ್ಸ್‌- ಗೈಡ್ಸ್‌ ಸ ಸಂಸ್ಥೆ ಅಧ್ಯಕ್ಷರಾದ 
ಶ್ರೀ ಹೆಚ್‌ ಆರ್‌. ಉಮೇಶ್‌ ಆರಾಧ್ಯ ಹಾಗೂ ಕಾರ್ಯದರ್ಶಿ ಶ್ರೀ ವೈ ಆರ್‌. ವೀರೇಶಪ್ಪ ಹಾಗೂ ಇತರೆ ಪದಾಧಿಕಾರಿಗಳು 
ಹಾಗೂ ಜಿಲ್ಲಾ ಸಂಸ್ಥೆಯ ಆಯುಕ್ತರುಗಳಾದ ಪ್ರೋ॥| ಎ.ಎಸ್‌. ಚಂದ್ರಶೇಖರ್‌, ಶ್ರೀಮತಿ ಭಾರತಿ ಚಂದ್ರಶೇಖರ್‌, ಕಾರ್ಯದರ್ಶಿ 
ಶ್ರೀ ಗುರುರಾಜ್‌ ಗಿರಿಮಾಜಿ ಹಾಗೂ ಸ್ಥಳೀಯ ಜಿಲ್ಲಾ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಅಭಿನಂದನೆಗಳು. 


ದಿನಾಂಕ 29ನೇ ಸೆಪ್ಟೆಂಬರ್‌ರಂದು ದಾವಣಗೆರೆ ಜಿಲ್ಲಾ ಸಂಸ್ಥೆಯ ಪದಾಧಿಕಾರಿಗಳನ್ನು ಹಾಗೂ ಜಿಲ್ಲಾ ಮುಖ್ಯ ಆಯುಕ್ತರನ್ನು 
ಭೇಟಿ ಮಾಡಿ ವಾರ್ಷಿಕ ಕಾರ್ಯಕ್ರಮಗಳು, ತರಬೇತಿ ಶಿಬಿರಗಳ ಬಗ್ಗೆ ಹಾಗೂ ದಾವಣಗೆರೆಯಲ್ಲಿ ಜರುಗಲಿರುವ 25ನೇ ರಾಜ್ಯ 
ಜಾಂಬೋರೇಟ್‌ ಬಗ್ಗೆ ಚರ್ಚಿಸಲಾಯಿತು. ಅದೇ ದಿನ ಕೊಂಡಜ್ಜಿ ಶಿಬಿರದ ಅಭಿವೃದ್ಧಿ ಕಾರ್ಯಗಳನ್ನು ಪರಿಶೀಲಿಸಲಾಯಿತು. 


ದಿನಾಂಕ 30 ಸೆಪ್ಟೆಂಬರ್‌ರಂದು ಕೊಪ್ಪಳ ಜಿಲ್ಲಾ ಸಂಸ್ಥೆ ಸ್ನೆಯವರು ಗಂಗಾವತಿ ತಾಲ್ಲೂಕಿನ ಆನೆಗೊಂದಿ ಬಳಿಯಿರುವ 
ಪ್ರಕೃತಿದತ್ತವಾದ ಶ್ರೀ ಅಚ್ಯುತಾಶ್ರಮದಲ್ಲಿ ಏರ್ಪಡಿಸಿದ್ದ ಮೂಲಭೂತ ತರಬೇತಿಯ ಮುಕ್ತಾಯ ಸಮಾರಂಭದಲ್ಲಿ ಭಾಗವಹಿಸಿದ್ದೆ. 
ರಾಜ್ಯ ಕೋಶಾಧಿಕಾರಿ ಪ್ರೊ.ಎಂ.ಎಸ್‌. ಅಪ್ಪ ನನ್ನೊಂದಿಗಿದ್ದರು. 122 ಜನ ಶಿಕ್ಷಕರುಗಳು "ಸ್ಕೌಟ್‌ ಮತ್ತು ಕಬ್‌ ತರಬೇತಿಯಲ್ಲಿ 
ಪಾಲ್ಗೊಂಡಿದ್ದರು. ಇಷ್ಟು ದೊಡ್ಡ ಸಂಖ್ಯೆ ಯಲ್ಲಿ ಶಿಬಿರವನ್ನು ಯಶಸ್ವಿಯಾಗಿ ಜರುಗಲು ಎಲ್ಲಾ ಬಾ ಸುಗಳನ್ನ ಮಾಡಿದ ಜಿಲ್ಲಾ 
ಸಂಸ್ಥೆಯ ಹಾಗೂ ಗಂಗಾವತಿ "ಸ್ಥಳೀಯ ಸಂಸ್ಥೆಯ ಇಡ ನಕಾರ, 9ಗ ಹಾಗೂ ತರಬೇತಿಯ ಸಂಪೂರ್ಣ ಜವಾಬ್ದಾರಿಯನ್ನು 
ಹೊತ್ತು ಯಶಸ್ವಿಗೊಳಿಸಿದ ಜಿಲ್ಲಾ 'ಆಯುಕ್ತರು ಹಾಗೂ ಜಿಲ್ಲಾ ಪಂಚಾಯ್ತಿ ಸದಸ್ಯರಾದ ಶ್ರೀ ಹೆಚ್‌.ಎಂ. ಸಿದ್ದರಾಮಸ್ವಾಮಿಯವರಿಗೆ 
ಅಭಿನಾದತಗಳು. 


1ನೇ ಅಕ್ಟೋಬರ್‌ 2003 ರಂದು ಚಿತ್ರದುರ್ಗ ಜಿಲ್ಲಾ ಸಂಸ್ಥೆ ಪದಾಧಿಕಾರಿಗಳನ್ನು ಭೇಟಿ ಮಾಡಿ ತರಬೇತಿ ಶಿಬಿರ ಹಾಗೂ 
ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಲಾಯಿತು. ಬೆಸೆಂಟ್‌ ಪಾರ್ಕ್‌ನಲ್ಲಿ ಜರುಗಿದ ಬೆಂಗಳೂರು ದಕ್ಷಿಣ ಜಿಲ್ಲೆ ತರಬೇತಿ ಶಿಬಿರದ 
ಅಭ್ಯರ್ಥಿಗಳನ್ನು ಅಕ್ಟೋಬರ್‌ ಒಂದರಂದು ಭೇಟಿ ಮಾಡಿದೆ. 95 ಅಭ್ಯರ್ಥಿಗಳು ಶಿಬಿರದಲ್ಲಿದ್ದರು. ಜಿಲ್ಲಾ ಆಯುಕ್ತ ಶ್ರೀ ಪಿ. ಪಳನಿ 
ಹಾಗೂ ಇತರೆ ಪದಾಧಿಕಾರಿಗಳಿಗೆ ನನ್ನ ಶುಭಕಾಮನೆಗಳು. 


ಇದೇ ಸಂದರ್ಭದಲ್ಲಿ ಚಿನ್ನೆ ್ಲೈನಿಂದ ಬೆಸೆಂಟ್‌ ಪಾರ್ಕ್‌ ಕ್ಯಾಂಪಿಗೆ 39ನೇ ವಾರ್ಷಿಕ ಶಿಬಿರಕ್ಕೆ ಬಂದಿದ್ದ 100ಕ್ಕೂ ಮಿಕ್ಕಿದ 
ಸ್ಕೌಟ್‌ಗಳನ್ನು ಭೇಟಿ ಮಾಡಿ ಅವರ ಚಟುವಟಿಕೆಗಳನ್ನು ವೀಕ್ಷಿಸಿ, ಕೊಂಡಿಗೆ ವಿಚಾರವಿನಿಮಯ ತು. 


ಅಕ್ಟೋಬರ್‌ 8 ರಂದು ಚಿತ್ರದುರ್ಗ ಜಿಲ್ಲಾ ಸಂಸ್ಥೆಯವರು ಶ್ರೀ ತರಳಬಾಳು ಜಗದುರು ವಿದ್ಯಾ ಸಂಸ್ಥೆಯ ಸಂಯುಕ್ತ 
ಆಶ್ರಯದಲ್ಲಿ ಸಿರಿಗೆರೆಯಲ್ಲಿ ಏರ್ಪಡಿಸಿದ್ದ ಪೂರ್ವಬಾವಿ ರಾಜ್ಯ ಪುರಸ್ಕಾರ್‌ ಸ್ಕೌಟ್‌-ಗೈಡ್‌ ಹಾಗೂ ಪಟಾಲಂ ನಾಯಕರ ತರಬೇತಿ 
ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಭಾಗವಹಿಸಿದ್ದೆ. ಪರಮ ಪೂಜ್ಯ ಶ್ರೀ "ಶ್ರೀ ಡಾ!! ಶಿವಮೂರ್ತಿ ಶಿವಾಚಾರ್ಯ 
ಮಹಾಸ್ವಾಮಿಯವರು ಸಮಾರಂಭದ ಸಾನಿಧ್ಯ ವಹಿಸಿ ಸ್ಕೌಟ್‌-ಗೈಡ್‌ ದಗಳನ್ನು ತಮ್ಮ ಸಂಸ್ಥೆಯ ಎಲ್ಲಾ ಶಾಲೆಗಳಲ್ಲಿ ತೆರೆಯಲು 
ಆದೇಶಿಸುವುದಾಗಿಯೂ ಹಾಗೂ ಇಂತಹ ಸಂಘಟನೆಗಳ ಪಾ ಯುವಕ - ಯುವತಿಯರಲ್ಲಿ ಶಿಸ್ತು - ಸಂಘಟನೆ - ರಾಷ್ಟ್ರ 
ಪ್ರೇಮ - ಆತ್ಮಸ್ಥೈರ್ಯ ಬೆಳಸಲು ಸಹಕಾರಿಯೆಂದು ಆಶೀರ್ವದಿಸಿದರು. ಬಳ್ಳಾರಿ ಜಿಲ್ಲಾ ಮುಖ್ಯ ಆಯುಕ್ತ ಶ್ರಿ ಶ್ರೀ ಆರ್‌. ವೆಂಕಣ್ಣ 


ಹಾಟಾಕಾೂಾೂಘಾ ಘ)?ಘ)ಾ ಗ?ಘ್ವಗಘ್ವಾಗಓಕ ಜ9ಾಶಳ ಾ ಘಾಘಘಾಘಘೂಘಪಕಾುಾೂಗ0ಕಸಾಶಾಗಾಗಾಣಾಗಾಗ ಗಾಗಾಗಓಾಗ।ಾತಾಣಾಸಾಾಾ ನನಾ 
4% KARNATAKA SCOUT AND GUIDE 


ಹಾಗೂ ಸ್ಥಾನಿಕ ಆಯುಕ್ತ ಶ್ರೀ ಎಂ.ಎ. ಚೆಲ್ಲಯ್ಯ ನನ್ನೊಂದಿಗಿದ್ದರು. ಶಿಬಿರದ ಯಶಸ್ಸಿಗೆ ಕಾರಣಕರ್ತರಾದ ಜಿಲ್ಲಾ ಸಂಸ್ಥೆಯ 
ಪದಾಧಿಕಾರಿಗಳಿಗೆ ಅಭಿನಂದನೆಗಳು. 


ಈ ತಿಂಗಳು 10ರಿಂದ 12ರವರೆಗೆ ಮೈಸೂರು ನಗರದಲ್ಲಿ ಜರುಗಿದ 56ನೇ ರಾಜ್ಯ ಹಿಮಾಲಯ ವೃಕ್ಷಮಣಧಾರಿಗಳ 
ಸಮಾವೇಶ ಬಹಳ ಯಶಸ್ಸಿನಿಂದ ಜರುಗಿತು. ಚಳವಳಿಯ ಬೆಳವಣಿಗೆ ಅನುಕೂಲಕರವಾದ ವಿಷಯಗಳ ಬಗ್ಗೆ ಅನುಭವಿ 
ಪರಿಣಿತರಿಂದ ಹೆಚ್ಚಿನ ವಿವರಗಳನ್ನು ಪಡೆದುದಲ್ಲದೆ, ರಾಜ್ಯದೆಲ್ಲೆಡೆಯಿಂದ ಬಂದಿದ್ದ 200ಕ್ಕೂ ಹೆಚ್ಚಿನ ವೃಕ್ಷಮಣಿಧಾರಿಗಳು ತಮ್ಮ 
ಕೆಲಸ ಕಾರ್ಯಗಳನ್ನು ಹಾಗೂ ತರಬೇತಿ ನೈಪುಣ್ಯತೆಯನ್ನು ಇನ್ನೂ ಹೆಚ್ಚಿಸಿಕೊಳ್ಳುವ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಪಡೆಯಲು 
ಅವಕಾಶವಾಯ್ತು. | 


ಸಮಾವೇಶವನ್ನು ಉದ್ಭಾಟಿಸಿದ ರಾಜ್ಯದ ಪ್ರೌಢ ಹಾಗೂ ಪ್ರಾಥಮಿಕ ಶಿಕ್ಷಣ ಸಚಿವರಾದ ಮಾನ್ಯ ಪ್ರೊ. ಬಿ.ಕೆ. ಚಂದ್ರಶೇಖರ್‌ 
ಈ ಚಳವಳಿ ಹೆಚ್ಚಾಗಿ ಬೆಳೆಯಲು ಸರ್ಕಾರ ಎಲ್ಲಾ ಅನುಕೂಲಗಳನ್ನು ಒದಗಿಸುವುದಾಗಿ ತಿಳಿಸಿ, ಸ್ಕೌಟ್‌-ಗೈಡ್‌ ಸಂಸ್ಥೆಯವರು 
ಪ್ರತಿವರ್ಷ “ಭಾರತದ ಸಂವಿಧಾನ'ದ ಬಗ್ಗೆ ಒಂದು ದಿವಸದ ಕಾರ್ಯಕ್ರಮ ಏರ್ಪಡಿಸಲು ಸೂಚಿಸಿ, ಇದಕ್ಕೆ ಬೇಕಾದ ಎಲ್ಲಾ 
ಅನುಕೂಲಗಳನ್ನು ನೀಡುವುದಾಗಿ ತಿಳಿಸಿದರು. 


ರಾಜ್ಯಮಟ್ಟದ ಈ ಸಮಾವೇಶ ಯಶಸ್ವಿಯಾಗಲು ಸಹಕರಿಸಿದ ಮೈಸೂರು ನಗರ ಜಿಲ್ಲಾ ಸಂಸ್ಥೆಯ ಜಿಲ್ಲಾ ಮುಖ್ಯ 
ಆಯುಕ್ತರಾದ ಶ್ರೀ ಪಿ. ವಿಶ್ವನಾಥ್‌ ಹಾಗೂ ಜಿಲ್ಲಾ ಸಂಸ್ಥೆಯ ಇತರೆ ಪದಾಧಿಕಾರಿಗಳಿಗೆ, ಹಗಲಿರುಳೂ ಸೇವೆ ಸಲ್ಲಿಸಿದ ರೋವರ್‌ಗಳಿಗೆ 
ಹಾಗೂ ರೋವರ್‌ ನಾಯಕರುಗಳು ಹಾಗೂ ಮೈಸೂರು ಉತ್ತರ-ದಕ್ಷಿಣದ ಸ್ಥಳೀಯ ಸಂಸ್ಥೆಯ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು 
ಸಲ್ಲಿಸುತ್ತೇನೆ. 


ದಿನಾಂಕ 12 ಅಕ್ಟೋಬರ್‌ರಂದು ಕೊಡಗು ಜಿಲ್ಲಾ ಸಂಸ್ಥೆ ಆಶ್ರಯದಲ್ಲಿ ಪೊನ್ನಂಪೇಟೆಯ "ಶ್ರೀ ಪ್ರಶಾಂತಿ ನಿಲಯ'ದಲ್ಲಿ 
ಜರುಗಿದ ಸ್ಕೌಟ್ಸ್‌-ಗೈಡ್ಸ್‌-ಕಬ್‌-ಫ್ಸಾಕ್‌ ತರಬೇತಿ ಶಿಬಿರದಲ್ಲಿದ್ದ 100ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳನ್ನು ಭೇಟಿ ಮಾಡಿ ಅವರೊಂದಿಗೆ 
ಮಾತನಾಡಿದೆ. ರಾಜ್ಯ ಆಯುಕ್ತೆ ಶ್ರೀಮತಿ ಎಂ.ಜಿ. ಬೋಪಯ್ಯ ಹಾಗೂ ರಾಜ್ಯ ಕೋಶಾಧಿಕಾರಿ ಪ್ರೊ. ಎಂ.ಎಸ್‌. ಅಪ್ಪ ಅವರುಗಳು 
ನನ್ನೊಂದಿಗಿದ್ದು ಅವರುಗಳೂ ಅಭ್ಯರ್ಥಿಗಳನ್ನುದ್ದೇಶಿಸಿ ಮಾತನಾಡಿದರು. ಈ ತರಬೇತಿ ಅತ್ಯಂತ ಯಶಸ್ವಿಯಾಗಿ ಜರುಗಲು 
ಸಂಪೂರ್ಣ ಜವಾಬ್ದಾರರಾದ ಹಿರಿಯ ಗೈಡ್‌ ತರಬೇತುದಾರರೂ - ಜಿಲ್ಲಾ ಮುಖ್ಯ ಆಯುಕ್ತರೂ ಆದ ಶ್ರೀಮತಿ ಸಿ.ಎ. 
ಮೀನಾಕ್ಷಿ ಅವರಿಗೆ ಅಭಿನಂದನಗೆಳು ಹಾಗೂ ಅವರೊಂದಿಗೆ ಸಹಕರಿಸಿದ ಜಿಲ್ಲಾ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳಿಗೂ ಹಾಗೂ 
ಶಿಬಿರದ ಯಶಸ್ಸಿಗೆ ಸಹಕರಿಸಿದ ಶ್ರೀ ಪಿ. ಗಣೇಶನ್‌, ಸಾಯಿ ಶಂಕರ ವಿದ್ಯಾಸಂಸ್ಥೆಗಳ ಪ್ರಾಂಶುಪಾಲರಾದ ಶ್ರೀ ಮಧುಸೂಧನ 
ನಾಯಕ್‌ ಮತ್ತು ಅವರ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಶ್ರೀ ಸಾಯಿ ಶಂಕರ ಅವರ ಮಾತೃಶ್ರೀಯವರಿಗೆ ರಾಜ್ಯ ಸಂಸ್ಥೆಯ ಹಾರ್ದಿಕ 
ನಮನಗಳು. 


ದಿನಾಂಕ 14 ಅಕ್ಟೋಬರ್‌ ರಂದು ಬೆಸೆಂಟ್‌ ಪಾರ್ಕ್‌ ತರಬೇತಿ ಕೇಂದ್ರದಲ್ಲಿ ಜರುಗಿದ ಸ್ಕೌಟ್‌ ವೃಕ್ಷಮಣಿದಾರರ 
ಹಾಗೂ ಕಬ್‌ ವೃಕ್ಷಮಣಿದಾರರ ಹಾಗೂ ರೋವರ್‌ ನಾಯಕರುಗಳ ತರಬೇತಿ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಪಾಲ್ಗೂಂಡಿದ್ದೆ. 
ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸ್ಕೌಟ್‌ - ಕಬ್‌ ವಿಭಾಗದ ಪದವಿ ಪಡೆದು ಶಿಬಿರದಲ್ಲಿ ಭಾಗವಹಿಸಿದ್ದ 
80ಕ್ಕೂ ಹೆಚ್ಚಿನ ಅಭ್ಯರ್ಥಿಗಳಿದ್ದುದು ಬಹಳ ಅಭಿಮಾನದ ಸಂಗತಿ. ತರಬೇತಿ ಪಡೆದವರ ಉತ್ಸಾಹ, ಲವಲವಿಕೆ ಹಾಗೂ ಚಳವಳಿಯಲ್ಲಿ 
ಹೆಚ್ಚಿನದನ್ನು ಸಾದಿಸುವ ಹಂಬಲ ನನ್ನಲ್ಲಿಯೂ ಉತ್ಸಾಹ ಮೂಡಿಸಿತು. ತರಬೇತಿ ನೀಡಿದ ನಾಯಕರುಗಳು ಹಾಗೂ ತರಬೇತಿ 
ಪಡೆದ ಅಭ್ಯರ್ಥಿಗಳಿಬ್ಬರೂ ಅಭಿನಂದನಾರ್ಹರು. ಮುಕ್ತಾಯ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಿಮಿಸಿದ್ದ ಸಂಸ್ಥೆಯ 
ಹಿರಿಯನಾಯಕರೂ ಶ್ರೇಷ್ಠ ಜಾನಪದ ತಜ್ಗರುಆದ ಶ್ರೀ ಗೊ.ರು. ಚನ್ನಬಸಪ್ಪನವರ ಮಾತುಗಳು ಹೃದಯವನ್ನು ಮೀಟುವ ಕೆಲಸ 
ಮಾಡಿದಲ್ಲದೆ ಸಂಸ್ಥೆಯ ಬೆಳವಣಿಗೆಯಲ್ಲಿ ತಮನ್ನು ತಾವು ತೊಗಿಸಿಕೊಳ್ಳಲು ಶಿಬಿರಾರ್ಥಿಗಳಿಗೆ ಹೆಚ್ಚಿನ ಪ್ರೇರಣೆ ನೀಡಿತು. 


ಇದೇ ಸಂದರ್ಭದಲ್ಲಿ ದೂರದ ಕಲ್ಕತ್ತಾನಗರದಿಂದ ಬಂದಿದ್ದ ""8ನೇ ಬೆಹಲಾ ಸಬಜ್‌'' ಮುಕ್ತದಳದ ಸ್ಕೌಟ್‌ - ಗೈಡ್‌ಗಳನ್ನು 
ಹಾಗೂ ಮಾತಾಪಿತೃಗಳನ್ನು ನೋಡಿ ಮಾತನಾಡುವ ಅವಕಾಶ ನನ್ನ ಪಾಲಿಗೆ ಬಂದಿದ್ದು ನನ್ನ ಸುಯೋಗವೇ ಸರಿ. ಹಿರಿಯರಾದ 
ಶ್ರೀ ಗೊ.ರು. ಚನ್ನಬಸಪ್ಪ, ರಾಜ್ಯ ಕೋಶಾಧಿಕಾರಿ ಪೊ!! ಎಂ. ಸೂರ್ಯನಾರಾಯಣಪ್ಪ, ರಾಜ್ಯ ಆಯುಕ್ತೆ (ಗೈಡ್ಸ್‌) ಶ್ರೀಮತಿ 
ಎಂ.ಜಿ. ಬೋಪಯ್ಯ. ಶ್ರೀ ಎಂ.ಎ. ಚೆಲ್ಲಯ್ಯ ಮೇಲ್ಕಂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. 


ದೂರದ ಕಲ್ಕತ್ತಾದಿಂದ ಬೆಸೆಂಟ್‌ ಪಾರ್ಕ್‌ಗೆ ಬಂದು ನಮ್ಮ ತರಬೇತಿ ಕೇಂದ್ರದಲ್ಲಿ ಐದು ದಿವಸಗಳ ಕಾಲ ಶಿಬಿರ 
ವಾಸಮಾಡಿದ ಎಲ್ಲಾ ಸ್ಕೌಟ್‌ - ಗೈಡ್‌ಗಳಿಗೆ ಹಾಗೂ ಪೋಷಕರಿಗೆ ರಾಜ್ಯ ಸಂಸ್ಥೆಯ ಶುಭಕಾಮನೆಗಳು. 


KARNATAKA SCOUT AND GUIDE 5 


ದಿನಾಂಕ 17 ಅಕ್ಟೋಬರ್‌ರಂದು ಬಳ್ಳಾರಿ ಜಿಲ್ಲಾ ಸಂಸ್ಥೆಯವರು ಜವಾಹರ ನವೋದಯ ವಿದ್ಯಾಲಯದ ಆವರಣ, 
ಚಿಕ್ಕಜೋಗಿಹಳ್ಳಿ, ಕೂಡ್ಲಿಗಿ ತಾಲ್ಲೂಕಿನಲ್ಲಿ ಏರ್ಪಡಿಸಿದ್ದ ಸ್ಕೌಟ್‌ ಮಾಸ್ಟರ್‌, ಗೈಡ್‌ ಕ್ಯಾಪ್ಟನ್‌ ಹಾಗೂ ಕಬ್‌ ಮಾಸ್ಟರ್‌ಗಳ ಮೂಲ 
ಶಿಬಿರಗಳ ಸಮಾರೋಪದಲ್ಲಿ ಭಾಗವಹಿಸಿದ್ದೆ. ರಾಜ್ಯ REE, ಪ್ರೊ. ಎಸ್‌. ಅಪ್ಪ ನನ್ನೊಂದಿಗಿದ್ದರು. ಈ ಶಿಬಿರದಲ್ಲಿ 
56 ಅಭ್ಯರ್ಥಿಗಳಿದ್ದರು. ಅವರೊಂದಿಗೆ ಒಂದು ದಿನ ಕಳೆದು ಅವರ ಅನುಭವ-ಅನಿಸಿಕೆಗಳನ್ನು ಹಂಚಿಕೊಳ್ಳುವ ಅವಕಾಶ ನಮದಾಗಿತ್ತು. 


ಶಿಬಿರವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಕಾರಣಕರ್ತರಾದ ಹಿರಿಯ ಕಬ್‌ ತರಬೇತುದಾರರೂ ಹಾಗೂ ಜಿಲ್ಲಾ ಮುಖ್ಯ 
ಆಯುಕ್ತರೂ ಆದ ಶ್ರೀ ಸ ವೆಂಕಣ್ಣನವರಿಗೆ ei ಶಿಬಿರದ ಯಶಸ್ಸಿಗೆ ಸಹಕರಿಸಿದ ಜಿಲ್ಲಾ ಸಂಸ್ಥೆಯ ಹಚು. 
ಕೊಟ್ಟೂರು ಹಾಗೂ ಕೂಡ್ಲಿಗಿ ಸ್ಥಳೀಯ" ಸಂಸ್ಥೆಗ ಪದಾಧಿಕಾರಿಗಳಿಗೆ ಶುಭಕಾಮನೆಗಳು. 


ಈ ತರಬೇತಿ ಜರುಗಿದ “ಚಿಕ್ಕ ತ ರಾಜ್ಯದಲ್ಲಿ ಬಹು ಹಿಂದೆಯೇ ಪ್ರಸಿದ್ಧವಾಗಿದ್ದ ಮಾದರಿ ಗ್ರಾಮ. 1955ನೇ 
ಇಸವಿಯಲ್ಲಿ 1,000 ಸ್ಕೌಟ್ಸ್‌ - ಗೈಡ್ಸ್‌ಗಳು 17 ಮೈಲಿ ಉದ್ದದ ಕಾನಾಮಡು ಚಿಕ್ಕ ಜೋಗಿಹಳ್ಳಿ ರಸ್ತೆ ನಿರ್ಮಾಣ ಕಾರ್ಯ ಮಾಡಿ 
ಸಂಸ್ಥೆಯ ಆದರ್ಶಗಳನ್ನು ಸಮಾಜಕ್ಕೆ - ಸರ್ಕಾರಕ್ಕೆ. ತೋರಿದ ಪ್ರಸಿದ್ಧ ಸ್ಥಳ. ನನ್ನ ತಂದೆ ದಿ. “ಕೊಂಡಜ್ಜಿ ಬಸಪ್ಪ ಅವರೂ ಕೂಡ 
ಅಂದಿನ ವರ್ಷಗಳಲ್ಲಿ ನಮ್ಮ ಮನೆಯಲ್ಲಿ ಧ್ಯ ಚಕ ಗ್ರಾಮದ ಬಗ್ಗೆ ಹಾಗೂ ಇದಕ್ಕೆಲ್ಲಾ ಕಾರಣಕರ್ತರಾದ ಹಿರಿಯ ಸೇನಾನಿ - 
ಸಜ್ಜನ - ಸಮಾಜ ಸವಾ ಹೀ. ವೆಂಕಟಸ್ವಾಮಿ ಅವರ ಬಗ್ಗೆ ಹಲವಾರು ಬಾರಿ ಪ್ರಸ್ತಾಪಿದ್ದು ನನ್ನ ಸ್ಮೃತಿಪಟಲದಲ್ಲಿ 
ಹಾಸುಹೊಕ್ಕಾಗಿದೆ. ಕುಗ್ರಾಮವಾಗಿದ್ದ ತನ್ನ ಊರನ್ನು ಮಾಜಿ ಗ್ರಾಮ ಮಾಡಿದ ಕೀರ್ತಿ ದಿ॥ ಕೆ. ವೆಂಕಟಿಸ್ವಾಮಿಯವರದು. ಅವರ 
ಆದರ್ಶ ಹತ ನನ್ನ ತಂದೆಯವರಿಗೆ ಸ್ಫೂರ್ತಿ ತಂದು ತನ್ನ ಹಳ್ಳಿ “ಕೊಂಡಜ್ಜಿ” ಯನ್ನು ಬಸಪ್ಪನವರು ಮಾದರಿ ಗ್ರಾಮ 
ಮಾಡಲು, ಸ್ಕೌಟ್‌ - ಗೈಡ್‌ ತರಬೇತಿ ಶಿಬಿರ ಸ್ಥಾಪಿಸಲು Ee ಆಗಿರಬೇಕಿಂದು ನನ್ನ ಅನಿಸಿಕೆ ಹಾಗೂ ನಂಬಿಕೆ. ಈ 
ಹಿಂದೆ ಬ ಪ ಹಳ್ಳಿಗೆ ಹೋಗಿದ್ದ ನೆನಪು. ಮತ್ತೊಮ್ಮೆ ಹೋಗಿ ಬಂದಿದ್ದೇನೆ. ತನ್ನ ಹಳ್ಳಿಯ ಉದ್ದಾರಕ್ಕೆ ಕಂಕಣ ಬದ್ಧರಾಗಿ 
ದುಡಿದು - ಮಾದರಿ ಗ್ರಾಮ ಮಾಡಿದ ದಿ॥ ಕೆ. ವೆಂಕಟಸ್ವಾಮಿ ಅವರಿಗೆ ನನ್ನ ಪ್ರಣಾಮಗಳು, ರಾಜ್ಯದ. ಇತರ ಗ್ರಾಮಗಳ 
ಅಭಿವೃದ್ಧಿಯೂ “ಚಿಕ್ಕ ಜೋಗಿಹಳ್ಳಿ? ಮಾದರಿಯಲ್ಲಿ ಆಗಲಿ ಇಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. 


18 ಅಕ್ಟೋಬರ್‌ ಬೆಸೆಂಟ್‌ ಪಾರ್ಕಿನಲ್ಲಿ ಜರುಗುತ್ತಿದ್ದ ಮ್ಯಾಪಿಂಗ್‌ ಮತ್ತು ಪ್ರಥಮ ಚಿಕಿತ್ಸೆ ತರಬೇತಿ ಶಿಬಿರಕ್ಕೆ ಭೇಟಿ 
ಕೊಟ್ಟು ಅಭ್ಯರ್ಥಿಗಳೊಂದಿಗೆ ಅವರ ಅನುಭವವನ್ನು ಹಂಚಿಕೊಂಡಿದ್ದೇನೆ. ಸರ್ವೆ ಆಫ್‌ ಇಂಡಿಯಾ ಸಂಸ್ಥೆಯವರಿಗೆ ಧನ್ಯವಾದಗಳು. 


ತಮಗೆ ಗೊತ್ತಿರುವಂತೆ ನವೆಂಬರ್‌ 3 ರಿಂದ 7ರ ವರೆಗೆ ಚಿಕ್ಕಮಗಳೂರಿನಲ್ಲಿ ರಾಜ್ಯದ 27ನೆ ಕಬ್‌ - ಬುಲ್‌ ಬುಲ್‌ 
ಉತ್ಸವ ಅದ್ಧೂರಿಯಾಗಿ ನಡೆಸಲು ಜಿಲ್ಲಾ ಸಂಸ್ಥೆಯವರು ಎಲ್ಲಾ ಏರ್ಪಾಡುಗಳನ್ನೂ ಮಾಡುತ್ತಿದ್ದಾರೆ. ನೀವು ಬನ್ನಿ - ಕಬ್‌ - 
ಬುಲ್‌ ಬುಲ್‌ಗಳನ್ನು ಕರೆ ತನ್ನಿ - ಪ್ರಕೃತಿಯ 'ಮಡಿಲಿನಲ್ಲಿರುವ ಚಿಕ್ಕಮಗಳೂರಿನ ಆಹ್ಲಾದಕರ ವಾತಾವರಣವನ್ನು ಸವಿಯಿರಿ 
ಕುಣಿಯಿರಿ - ನಲಿದಾಡಿರಿ ಎಂದು ಆಶಿಸುತ್ತೇನೆ. | 


ನವೆಂಬರ್‌ 11 ರಿಂದ 15ರ ವರೆಗೆ ಕೊಂಡಜ್ಜಿ ತರಬೇತಿ ಶಿಬಿರದಲ್ಲಿ ನಡೆಯಲಿರುವ ರಾಜ್ಯ ಪುರಸ್ಕಾರ ಸ್ಕೌಟ್ಸ್‌ ಗೈಡ್ಸ್‌ 
ಪೂರ್ವಬಾವಿ ತರಬೇತಿ ಶಿಬಿರದಲ್ಲಿ ತಮ್ಮ ಜಿಲ್ಲೆಯ ಅರ್ಹರಾದ ಸ್ಕೌಟ್ಸ್‌ ಗೈಡ್ಸ್‌ಗಳನ್ನು ಕಳುಹಿಸಿ ಅವಕಾಶವನ್ನು 
ಸದುಪ ಯೋಗಮಾಡಿಕೊಳ್ಳಿ. 


ನವೆಂಬರ್‌ 7 ರಂದು ರಾಷ್ಟ್ರದೆಲ್ಲೆಡೆ “ಧ್ವಜ ದಿನಾಚರಣೆ'' ಸಡಗರ ಸಂಭ್ರಮದಿಂದ ಆಚರಿಸಬೇಕು. ಅಂದು ರಾಷ್ಟ್ರೀಯ 
ಸಂಸ್ಥೆಯವರು ಹೊರತಂದಿರುವ ಧ್ವಜಗಳನ್ನು ಎಲ್ಲ ಹಂತದ ಕಾರ್ಯಕರ್ತರುಗಳು ಸ್ಥಳೀಯ ಮುಖಂಡರುಗಳು ಹಾಗೂ 
ಅಧಿಕಾರಿಗಳನ್ನು ಭೇಟಿ ಮಾಡಿ ಸಂಸ್ಥೆಯ ಧ್ವಜವನ್ನು ನೀಡಿ ಎರಡು ರೂಪಾಯಿಗಳನ್ನು ಪಡೆಯಬೇಕು. ಸ್ಕೌಟ್‌ - ಗೈಡ್‌ಗಳು 
ಅಂದು ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಸಾರ್ವಜನಿಕರನ್ನು ಹಾಗೂ ಹಿತೈಷಿಗಳನ್ನು ಭೇಟಿ .ಮಾಡಿ “ದ್ವಜ” ವನ್ನು ಸು 
ಮಾಡಬೇಕು. ದಳಗಳು, ಸ್ಥಳೀಯ ಹಾಗೂ ಜಿಲ್ಲಾ ಸಂಸ್ಥೆಗಳು" ಈ ಕಾರ್ಯದಲ್ಲಿ ತಾವೇ ಸಂಪೂರ್ಣವಾಗಿ ತೊಡಗಿಕೊಂಡು 
ಚಳವಳಿಯ ಬೆಳವಣಿಗೆಯಲ್ಲಿ ಪಾಲುದಾರರಾಗಳ ಬೇಕೆಂದು ಪ್ರಾರ್ಥಿಸುತ್ತೇನೆ. ಯಾವ ದಳಗಳು ಸ್ಥಳೀಯ ಸಂಸ್ಥೆಗಳು ಹೆಚ್ಚಿನ 
ಚಾ ಮಾರಾಟ ಮಾಡುವರೋ ಅವರಿಗೆ ಹಣದ ನೆರೆವು. ದೊರೆಯುವುದಲ್ಲದೆ ರಾಜ್ಯ ಸಂಸ್ಥೆ ಸೆಯ ಹಾರ್ದಿಕ ಅಭಿನಂದನೆಗಳನ್ನು 
ಕೂಡ ಸಲ್ಲಿಸಲಾಗುವುದು. ತಮ್ಮ ವಿಶ್ವಾಸಿ, 


ಸ್ತ ಸಲ್ಪ 


(ಕೊಂಡಜ್ಜಿ ಬ. ಷಣ್ಮುಖಪ್ಪ 


0 KARNATAKA SCOUT AND GUIDE 


ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಆಯುಕ್ತರುಗಳ ಮತ್ತು ಜಿಲ್ಲಾ 
ಕಾರ್ಯದರ್ಶಿಗಳ ರಾಜ್ಯಮಟ್ಟ ಸಿದ ಸ ; ಸಮಾವೇಶ . 


ಬ 


ೆ 
PAS 1 


ರಾಜ್ಯ ಮುಖ್ಯ ಆಯುಕ್ತರಾದ ಶಿ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪನವರು ಡೊಳ್ಳು ರ ಮೂಲಕ ಸಮಾವೇಶವನ್ನು 
ಉದಾ ಟಿಸುತ್ತಿರುವುದು. ಜಿಲ್ಲಾ ಪಂಚಾಯತ್‌ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ರಾಕೇಶ್‌ ಕುಮಾರ್‌ ಸಿಂಗ್‌ ಭಾ. ಆ.ಪೇ. 
ಪ್ರಕಟಣಾ ವಿಭಾಗದ ಅಧ್ಯಕ್ಷರಾದ ಶ್ರೀ ಗೊ.ರು. ಚಿನ್ನಬಸಪ್ಪ ಪ್ಪ, ರಾಜ್ಯ ಸ್ಕೌಟ್‌ ಆಯುಕ್ತರಾದ ಶ್ರೀ ಸಿ.ಆರ್‌. ಮಹಮದ್‌ ಜಹಿರುದ್ದೀನ್‌, 
ಜಿಲ್ಲಾ "ಮುಖ್ಯ ಆಯುಕ್ತರಾದ ಶ್ರೀ ಟಿ.ವಿ. ನಾರಾಯಣಶಾಸ್ತ್ರಿ ಮತ್ತು ಜಿಲ್ಲಾ ಸ ಸ್ಕೌಟ್‌ ಆಯುಕ್ತರಾದ 


ಪ್ರೊ! ಎ.ಎಸ್‌ 

ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌, ಕರ್ನಾಟಕ, 
ಜಿಲ್ಲಾ ಸಂಸ್ಥೆ ಹಾಗೂ ಸ್ಥಳೀಯ ಸಂಸ್ಥೆ, ಶಿವಮೊಗ್ಗ 
ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 
27.09.2003 ರಿಂದ 28.09.2003 ರವರೆಗೆ ಜಿಲ್ಲಾ 
ಆಯುಕ್ತರುಗಳ ಮತ್ತು ಜಿಲ್ಲಾ ಕಾರ್ಯದರ್ಶಿಗಳ 
ರಾಜ್ಯಮಟ್ಟದ ಸಮಾವೇಶವನ್ನು ಜಿಲ್ಲಾ ಸ್ಕೌಟ್‌ 
ಭವನದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಮಾವೇಶ ದಲ್ಲಿ 

ಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ 116 ಜನ ಜಿಲ್ಲಾ 
ಮುಖ್ಯ ಆಯುಕ್ತರು, ಜಿಲ್ಲಾ ಆಯುಕ್ತರು (ಸ್ಕೌಟ್ಸ್‌ / 
ೈಡ್ಸ್‌) ಜಿಲ್ಲಾ ಕಾರ್ಯದರ್ಶಿ ಮತ್ತು ಜಿಲ್ಲಾ 
ಸಂಘಟನಾ ಆಯುಕ್ಕರು, ಸಹಾಯಕ ರಾಜ್ಯ 


KARNATAKA SCOUT AND GUIDE 


. ಚಂದ್ರಶೇಖರ್‌ರವರನ್ನು ಕಾಣಬಹುದು. 


ಸಂಘಟನಾ ಆಯುಕ್ತರುಗಳು ಭಾಗವಹಿಸಿದ್ದರು. 


ದಿನಾಂಕ 27.09.2003 ರಂದು ಉದ್ಭಾಟನಾ 
ಸಮಾರಂಭವನ್ನು ರಾಜ್ಯ ಮುಖ್ಯ ಆಯುಕ್ತರಾದ 
ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪನವರು ನೆರವೇರಿಸಿದರು. 
ಮುಖ್ಯ ಅತಿಥಿಗಳಾಗಿ ಶ್ರೀ ಠಾಕೇಶ್‌ ಕುಮಾರ್‌ 
ಸಿಂಗ್‌, ಭಾ.ಆ.ಸೇ, ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, 
ಶಿವಮೊಗ್ಗ ಹಾಗೂ ಶ್ರೀ ಗೊ.ರು. ಚನ್ನಬಸಪ್ಪನವರು, 

ಅಧ್ಯಕ್ಷರು. ರಾಜ್ಯ ಪ್ರಕಟಣಾ ವಿಭಾಗ, ಬೆಂಗಳೂರು 
ಇವರು ಭಾಗವಹಿಸಿದ್ದರು. ಆಯುಕ್ತರು, ಶಿವಮೊಗ್ಗ 
ಇವರು ವಹಿಸಿದ್ದರು. ಇದೇ ದಿನ ಸಂಜೆ 7.15ಕ್ಕೆ 


ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಟಿ.ವಿ. 
| ನಾರಾಯಣ ಶಾಸ್ತಿ, ಜಿಲ್ಲಾ ಮುಖ್ಯ 
ಸ ಆಯುಕ್ತರು, ಶಿವಮೊಗ್ಗ ಇವರು 
ವಹಿಸಿದ್ದರು. ಸವಾರೋಪ 
ಭಾಷಣವನ್ನು ಮಾನ್ಯ ಶ್ರೀ ಕೊಂಡಜ್ಜಿ 
ಬಿ. ಷಣ್ಮುಖಪ್ಪ, ರಾಜ್ಯ ಮುಖ್ಯ 
ಆಯುಕ್ತರು, ಕರ್ನಾಟಕ ಇವರು 
ನೆರವೇರಿಸಿದರು. 


ಸಮಾವೇಶದಲ್ಲಿ ಈ ಕೆಳಕಂಡ 
ವಿಷಯಗಳನ್ನು ಚರ್ಚಿಸಲಾಯಿತು. 


1. ಜಿಲ್ಲಾ ಸಂಸ್ಥೆಗಳು 2003-04ರಲ್ಲಿ 


| | | ಹಮಿಕೊಂಡಿರುವ ತರಬೇತಿ ಶಿಬಿರಗಳ 
ಜಿಲ್ಲಾ ಪಂಚಾಯತ್‌ನ ಮುಖ್ಯ ಕಾರ್ಯ ನಿರ್ವಾಹಣಾಧಿಕಾರಿಗಳಾದ ಯುಗ 
ಶ್ರೀ ರಾಶೇಕ್‌ ಕುಮಾರ್‌ ಸಿಂಗ್‌ರವರು ಭಾ.ಆ.ಸೇ. ಬೆಡನ್‌ ಪಾವೆಲ್‌ ಭವನವನ್ನು ಕೌರ್ಯಕ್ರ ಪರಿಶೀಲನೆ. 
ಉದ್ಭಾಟಿಸುತ್ತಿರುವುದು. 


2. ಜಿಲ್ಲಾ ಸಂಸ್ಥೆಗಳು ಈ 
ಸ್ಥಳೀಯ ಸಂಸ್ಥೆ, ಶಿವಮೊಗ್ಗ ಇವರಿಂದ ಸನ್ಮಾನ ಸ್ಕೌಟ್‌/ಗೈಡ್‌ ಘಟಕಗಳನ್ನು ಎಲ್ಲಾ 
ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮಾನ್ಯ ಸಳೀಯ ಸಂಸ್ಥೆಯ ಸಹಯೋಗದೊಂದಿಗೆ ರಾಜ್ಯ 
ಶ್ರೀ ತುಷಾರ್‌ ಗಿರಿನಾಥ್‌, ಭಾ.ಆ.ಸೇ., ಜಿಲ್ಲಾಧಿಕಾರಿ 
ಹಾಗೂ ಅಧ್ಯಕ್ಷರು, ಜಿಲ್ಲಾ ಸಂಸ್ಥೆ ಇವರು 
ಮಾನ್ಯ ಶ್ರೀ ಕೊಂಡಜ್ಜಿ ಬ. 
ಷಣ್ಮುಖಪ್ಪ, ರಾಜ್ಯ ಮುಖ್ಯ ಆಯುಕ್ತರು, 
ಕರ್ನಾಟಕ ಇವರಿಗೆ ಅಭಿನಂದನಾ ಪತ್ರ 
ನೀಡಿ ಶಾಲು ಹೊದಿಸಿ ಸನಾನಿಸಿದರು. 
ಇದೇ ಸಂದರ್ಭದಲ್ಲಿ ದಿಟ ಟಿ. 
ವೆಂಕಟರಾಮ ಶಾಸ್ತ್ರಿ, ಮಾಜಿ ಜಿಲ್ಲಾ 
ಆಯುಕ್ತರು (ಸ್ಕೌಟ್ಸ್‌), ಶಿವಮೊಗ್ಗ 
ಇವರ ಭಾವಚಿತ್ರ ಅನಾವರಣ 
ಕಾರ್ಯಕ್ರಮವನ್ನು ಶ್ರೀ ಕೊಂಡಜ್ಜಿ ಬ. 
ಷಣ್ಮುಖಪ್ಪ, ರಾಜ್ಯ ಮುಖ್ಯ ಆಯುಕ್ತರು, 
ಕರ್ನಾಟಕ ಇವರು ನೆರವೇರಿಸಿದರು. 


| 
el 
೧೧ 
3] 
( 30 


ಅಭಿನಂದನಾ ಭಾಷಣವನ್ನು ಮಾನ್ಯ 
ಶ್ರೀ ಗೊ.ರು. ಚನ್ನಬಸಪ್ಪ ಖ್ಯಾತ 
ಜಾನಪದ ತಜ್ಞರು ಹಾಗೂ ಸಂಸ್ಥೆಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಸಂಸ್ಥೆ ಅಧ್ಯಕ್ಷರೂ ಆದ 

ಪ್ರಕಟಣ ವಿಭಾಗದ ಅಧ್ಯಕ್ಷರು ಶ್ರೀ ತುಷಾರ್‌ ಗಿರಿನಾಥ್‌, ಭಾ.ಆ.ಸೇ. ಇವರಿಗೆ ಜಿಲ್ಲಾ ಮುಖ್ಯ ಆಯುಕ್ತರಾದ 
ಮಾಡಿದರು. ಸಮಾರಂಭದ ಶ್ರೀ ಟಿ.ವಿ. ನಾರಾಯಣಶಾಸ್ತ್ರಿ ಯವರು ಕಂಠ ವಸ್ತ್ರವನ್ನು ತೊಡಿಸುತ್ತಿರುವುದು 


ಶಾಕ ಇಫಾಪಾನಾಪಾಣಾ ಗ)? ಘ)ಣಓ್ಣ -")ಾಗಾಗಾಗಾಗಾಗಾಣಾಸಾಸಾಸಾಸಾಸಾಾ ತಾನ ಅ ತತ ಕ 3211772711... 11111/1111] 
8 KARNATAKA SCOUT AND GUIDE 


ಸಮಾವೇಶದಲ್ಲಿ ಪಾಲ್ಗೊಂಡ ಪ್ರತಿನಿಧಿಗಳು 


ಸಂಸ್ಥೆ 2003-04ಕ್ಕೆ ಕೊಟ್ಟಿರುವ ಗುರಿ ಮುಟ್ಟಲು 
ಹಾಕಿಕೊಂಡಿರುವ ಯೋಜನೆಗಳು. 


ಚಳುವಳಿಯ ಬೆಳವಣಿಗೆಯ ಬಗ್ಗೆ ರಾಜ್ಯ 
ಸರ್ಕಾರದ ವಿವಿಧ ಇಲಾಖೆಗಳು ಇತ್ತೀಚೆಗೆ 
ನೀಡಿರುವ ಸುತ್ತೋಲೆಗಳು. 


ಸ್ಕೌಟ್‌-ಗೈಡ್‌ ಸಮವಸ್ತ್ರ ನೀಡುವ ಬಗ್ಗೆ ಇತ್ತೀಚೆಗೆ 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೊಟ್ಟಿರುವ 
ಸುತ್ತೋಲೆ ಹಾಗೂ ಈ ಬಗ್ಗೆ ಸ್ಥಳೀಯ ಹಾಗೂ 
ಜಿಲ್ಲಾ ಸಂಸ್ಥೆಗಳು ಇದುವರೆಗೂ ಸಂಬಂಧಪಟ್ಟ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೂಲಕ ಅರ್ಹ 
ಘಟಕಗಳ ವಿವರಗಳನ್ನು ನೀಡಲು ಕ್ರಮ 
ತೆಗೆದುಕೊಂಡಿರುವ ಬಗ್ಗೆ ಮಾಹಿತಿ. 


ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಗಳ 
ಮೂಲಕ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ 
ಅಥವಾ ಇತರೆ ತರಬೇತಿ ಅವಕಾಶಗಳನ್ನು 
ಸದುಪಯೋಗ ಪಡಿಸಿ ಕೊಂಡು ಜಿಲ್ಲೆಗಳಲ್ಲಿ 
ಸಂಸ್ಥೆಯ ಚಟುವಟಿಕೆಗಳನ್ನು ವಿಸ್ತರಿಸುವ ಬಗ್ಗೆ 
ಅನುಸರಿಸಬೇಕಾದ ಕ್ರಮಗಳು. 


KARNATAKA SCOUT AND GUIDE 


6. ಗ್ರಾಮ, ತಾಲ್ಲೂಕು, ಜಿಲ್ಲಾ 
ಪಂಚಾಯಿತಿಗಳ ಮೂಲಕ 
ಅವಕಾಶವಿರುವ ಕ್ರೀಡಾ ಚಟುವಟಿಕೆಗಳ 
ನಿಧಿಯನ್ನು ಉಪಯೋಗಿಸಿ ಎಲ್ಲಾ 
ಹಂತಗಳಲ್ಲಿ ಸಂಸ್ಥೆಯ ಕಾರ್ಯಕ್ರಮಗಳನ್ನು 
ಹೆಚ್ಚಿಸುವುದು. 


7. ಸರ್ಕಾರದ ಎಲ್ಲಾ ಸಾರ್ವಜನಿಕ 
ಕಾರ್ಯಕ್ರಮಗಳಾದ ಕೂಲಿಯಿಂದ 
ಶಾಲೆಗೆ, ಸರ್ವ ಶಿಕ್ಷಣ ಅಭಿಯಾನ, 
ಅಕ್ಬರ ದಾಸೋಹ, ಸ್ವಾತಂತ್ರ್ಯ 
ದಿನಾಚರಣೆ, ಗಾಂಧೀ ಜಯುಂತಿ, 
ಗಣರಾಜ್ಯೋತ್ಸವ ಆಚರಣೆ, 
ಸವಮಖದಾಯು ಅಭಿವೃದ್ಧಿ 
ಕಾರ್ಯಕ್ರಮಗಳು, ಪರಿಸರ ಸಂರಕ್ಷಣೆ, 
ಆರೋಗ್ಯ ಹಾಗೂ ನೈರ್ಮಲ್ಯ ಮುಂತಾದ 
ಚಟುವಟಿಕೆಗಳಲ್ಲಿ ಎಲ್ಲಾ ಹಂತಗಳಲ್ಲಿಯೂ 
ಸ್ಕೌಟ್‌-ಗೈಡ್‌ಗಳು ಸಕ್ರಿಯವಾಗಿ ಭಾಗವಹಿಸಿವುದು. 


ಇದಲ್ಲದೆ ಇದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲಾ 


ಜಿಲ್ಲಾ ಸಂಘಟನಾ ಆಯುಕ್ತರು, ಸಹಾಯಕ ರಾಜ್ಯ 


ಸಂಘಟನಾ ಆಯುಕ್ತರುಗಳ ಪರಿಶೀಲನಾ ಸಭೆಯನ್ನು 
ನಡೆಸಲಾಯಿತು ಮತ್ತು ರಾಜ್ಯ ಸಂಸ್ಥೆಯ ಕಾರ್ಯಕಾರಿ 
ಸಮತಿ ಸಭೆಯು ಸಹ ನಡೆಯಿತು. ಭಾಗವಹಿಸಿದ 
ಪ್ರತಿನಿಧಿಗಳಿಗೆ ಜಿಲ್ಲಾ ಹಾಗೂ ಸ್ಥಳೀಯ ಸಂಸ್ಥೆಯ 
ವತಿಯಿಂದ ವಸತಿ, ಊಟದ ವ್ಯವಸ್ಥೆಯನ್ನು 
ಅತ್ಯುತ್ತಮವಾಗಿ ಮಾಡಲಾಗಿತ್ತು. 


ಈ ಸಮಾವೇಶದಲ್ಲಿ ಶ್ರೀ ಸಿ.ಆರ್‌. ಮಹಮದ್‌ 
ಜಹಿದ್ದೀನ್‌, ಶ್ರೀಮತಿ ಎಂ.ಜಿ. ಬೋಪಯ್ಯ, ರಾಜ್ಯ 
ಆಯುಕ್ತರುಗಳು, ಪ್ರೊ. ಎಂ. ಸೂರ್ಯನಾರಾಯಪ್ಪ, 
ರಾಜ್ಯ ಖಜಾಂಚಿ, ಶ್ರೀ ಚಿನ್ನಸ್ವಾಮಿರೆಡ್ಡಿ, ರಾಜ್ಯ 
ಕಾರ್ಯದರ್ಶಿ ಶ್ರೀ ಎ. ಶಿವಮಹದೇವನ್‌, ರಾಜ್ಯ 
ಜಂಟಿ ಕಾರ್ಯದರ್ಶಿ ಹಾಗೂ ಇತರ 
ಪದಾಧಿಕಾರಿಗಳು ಭಾಗವಹಿಸಿದ್ದರು. 


10 


56ನೇ ಹಿಮಾಲಯ ವುಡ್‌ ಬ್ಯಾಡ್ಜ್‌ ಹೊಲ್ಲರ್‌ಗಳ ಸಮಾವೇಶ 


ಸಮಾವೇಶದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ 
ಸಚಿವರಾದ ಪ್ರೊ. ಬಿ.ಕೆ. ಚಂದ್ರಶೇಖರ್‌ರವರು 
ಮಾತನಾಡುತ್ತಿರುವುದು. 


ಭಯೋತ್ಪಾದನೆ, ಕೋಮುಗಲಭೆ ಇತ್ಯಾದಿಗಳು 
ದೇಶದಲ್ಲಿ ನಡೆಯುವಾಗ ಭಾರತ್‌ ಸ್ಕೌಟ್ಸ್‌ ಮತ್ತು 
ಗೈಡ್ಸ್‌ ಏನು ಕಾರ್ಯಕ್ರಮ ಹಮಿಕ್ರೊಳ್ಳಬೇಕು ಎಂಬ 
ಬಗ್ಗೆ ಚಿಂತನೆ ನಡೆಯಬೇಕು ಎಂದು ಪ್ರಾಥಮಿಕ ಮತ್ತು 
ಪ್ರೌಢಶಿಕ್ಷಣ ಸಚಿವ ಪ್ರೊ. ಬಿ.ಕೆ. ಚಂದ್ರಶೇಖರ್‌ 
ಅಭಿಪ್ರಾಯಪಟ್ಟರು. 


ಶ್ರೀ ಜಯಚಾಮರಾಜೇಂದ್ರ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ 
ಭವನದಲ್ಲಿ ನಡೆದ ಕರ್ನಾಟಕ ರಾಜ್ಯ ಹಿಮಾಲಯ 
ವೃಕ್ಷಮಣಿದಾರಕರ 56ನೇ ಸಮಾವೇಶವನ್ನು ಉದ್ಭಾಟಿಸಿ 
ಅವರು ಮಾತನಾಡುತ್ತಿದ್ದರು. 


ಈ ಹಿಂದೆ ಗುಜರಾತ್‌ ಮೊದಲಾದ ಕಡೆ ನಡೆದ 
ಕೋಮುಗಲಭೆ ಸಂದರ್ಭದಲ್ಲಿ ಭಾರತ್‌ ಸ್ಕೌಟ್ಸ್‌ 
ಮತ್ತು ಗೈಡ್ಸ್‌ ಹೇಗೆ ಸ್ಪಂದಿಸಿದೆ ಎಂಬುದರ ಬಗ್ಗೆ 
ಸಂಬಂಧಪಟ್ಟ ಹಿರಿಯರು ಪ್ರಚಾರ ಪಡಿಸಬೇಕು 
ಎಂದರು. 

ಎಲ್ಲವನ್ನು ರಾಜಕೀಯದ ಹಿನ್ನೆಲೆಯಲ್ಲಿ ವಿಶ್ಲೇಷಿಸುವ 
ಈ ಜನರ ನಡುವೆ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ನ 
ಸಾಧನೆಗಳ ಬಗ್ಗೆ ಹಾಗೂ ಕಾರ್ಯವೈಖರಿಗಳ ಬಗ್ಗೆ 
ನಮಂಥವರಿಗಿಂತಲೂ ಅದರಲ್ಲಿ ತೊಡಗಿರುವವರು 
ಸಾಮಾನ್ಯರಿಗೆ ತಿಳಿಸಬೇಕು ಎಂದು ಅವರು ಹೇಳಿದರು. 


ಸಂವಿಧಾನಕ್ಕೇ ಸವಾಲು ಇರುವ ನಮ್ಮ ದೇಶದಲ್ಲಿ 
ಟೀಕೆಗಳು ಜವಾಬ್ದಾರಿಯುತವಾಗಿ ನಡೆದರೆ ನಿಜವಾದ 
ಪ್ರಜಾಪ್ರಭುತ್ವ ಯಶಸ್ಸು ಕಾಣುತ್ತದೆ. ಈ ನಿಟ್ಟಿನಲ್ಲಿ 
ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜವಾಬ್ದಾರಿಯುತವಾಗಿ ಕಾರ್ಯ 
ನಿರ್ವಹಿಸಬೇಕು ಎಂದು ಅವರು ತಿಳಿಸಿದರು. 

ರಾಷ್ಟ್ರೀಯತೆ, ಭ್ರಾತೃತ್ವ ಬೆಳೆಸುವ ನಿಟ್ಟಿನಲ್ಲಿ 
ರಾಜಕೀಯವನ್ನು ಅಂಟಿಸಿಕೊಳ್ಳದೆ ಸಮಾಜದೊಳಗೇ 
ಕೆಲಸ ಮಾಡುವ ಸಂಸ್ಥೆ ಇದಾಗಿದ್ದು ಇದೊಂದು ಸ್ವಯಂ 
ಪ್ರೇರಣೆಯ ಸ್ವಯಂ ಚಾಲನೆಯನ್ನು ಹೊಂದಿದ ಸಂಸ್ಥೆ 
ಎಂದರು. 

ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಯಾವುದೇ ನಿರ್ಬಂಧಕ್ಕೆ 
ಸಂಬಂಧಪಟ್ಟಿಲ್ಲವಾಗಿದ್ದು ಸಮಾಜದ ಎಲ್ಲಾ 
ವರ್ಗದವರೂ ಇಲ್ಲಿ ಸೇರಬಹುದು. ಇಲ್ಲಿ ಯಾವುದೇ 
ಭಿನ್ನತೆ ಇಲ್ಲ. ಹೀಗಾಗಿ ಯಾವುದೇ ವೃತ್ತಿಯ 
ಜನವಾಗಲಿ, ರಾಜಕಾರಣಿಗಳಾಗಲಿ ಇಲ್ಲಿ 
ಕಾಣಸಿಗುತ್ತಾರೆ ಎಂದು ಹೇಳಿದರು. 


ಸಾರ್ವಜನಿಕ ವಲಯದಲ್ಲಿ ತಾತ್ವಿಕ ನೆಲೆಯನ್ನು 
ರೂಡಿಸಿಕೊಳ್ಳಬೇಕು, ಅಲ್ಲದೆ ಸ್ಪಷ್ಟವಾದ ಚೌಕಟ್ಟು 
ಹಾಕಿಕೊಂಡು ಸಮಾಜದ ಉನ್ನತಿಗೆ ದುಡಿಯಬೇಕು 
ಎಂದು ಹೇಳಿದರು. 


KARNATAKA SCOUT AND GUIDE 


ಸಮಾವೇಶದಲ್ಲಿ ಭಾಗವಹಿಸಿದ 


ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಭಾರತ್‌ 
ಸ್ಕೌಟ್ಸ್‌ ಮತ್ತು ಗೈಡ್ಸ್‌ನ ರಾಜ್ಯ ಮುಖ್ಯ ಆಯುಕ್ತ 
ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪ ಮಾತನಾಡಿ ದೇಶದಲ್ಲಿ 


36 ಲಕ್ಷ ಮಂದಿ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗಳಿದ್ದು, 


ರಾಜ್ಯದಲ್ಲೂ 2.20 ಲಕ್ಷ ಇದ್ದು, ಈ ಸಂಖ್ಯೆಯನ್ನು 4 
ಲಕ್ಷಕ್ಕೆ ಮುಂದಿನ 5 ವರ್ಷಗಳಲ್ಲಿ ಮುಟ್ಟಿಸಲು 
ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. 


ರಾಜ್ಯದ ಶಾಲೆಗಳಲ್ಲಿನ ಓದುತ್ತಿರುವ 
ಶೇ. 10 ರಿಂದ 12 ಭಾಗ ಮಾತ್ರ 
ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗೆ ಸದಸ್ಯತ್ವ 
ಹೊಂದಿದೆ ಎಂದ ಅವರು ರಾಜ್ಯದ 
ಎಲ್ಲಾ ಶಾಲೆಗಳಲ್ಲಿ ಸ್ಕೌಟ್ಸ್‌-ಗೈಡ್ಸ್‌ 
ಯೂನಿಟ್‌ಗಳನ್ನು ಸ್ಥಾಪಿಸಲು ಸಚಿವರು 
ಸಹಾಯು ಮಾಡಬೇಕು ಎಂದು 
ಕೋರಿದರು. 


ಸಮಾರಂಭದಲ್ಲಿ ಮಾಜಿ 
ಮಹಾಪೌರರಾದ ಶ್ರೀ ವಾಸು, 
ಭಾರತ್‌ ಸ್ಕೌಟ್ಸ್‌ನ ರಾಜ್ಯ ಆಯುಕ್ತ 
ಶ್ರೀ ಮಹಮದ್‌ ಜಹೀರುದ್ದೀನ್‌, 


KARNATAKA SCOUT AND GUIDE 


ಗೈಡ್ಸ್‌ನ ರಾಜ್ಯ ಆಯುಕ್ತೆ ಶ್ರೀಮತಿ 
ಎಂ.ಜಿ. ಬೋಪಯ್ಯ, ರಾಜ್ಯ 
ಕಾರ್ಯದರ್ಶಿ ಚಿನ್ನಸ್ತಾಮಿ ರೆಡ್ಡಿ, ಜಿಲ್ಲಾ 
ಮುಖ್ಯ ಆಯುಕ್ತರಾದ ಶ್ರಿ 
ವಿಶ್ವನಾಥ್‌, ಜಿಲ್ಲಾ ಕಾರ್ಯದರ್ಶಿ 
ಅಬ್ದುಲ್‌ ಜಮೀಲ್‌, ಜಿಲ್ಲಾ 
ಸಂಯೋಜಕಿ ಕುಮಾರಿ ರವಿವೆಸ್ಲಿ, 
ಸ್ಕೌಟ್ಸ್‌ ಜಿಲ್ಲಾ ಆಯುಕ್ತ ಡಾ. ಕೆ.ಬಿ. 
ಗುರುಮೂರ್ತಿ, ಗೈಡ್ಸ್‌ನ ಜಿಲ್ಲಾ 
ಆಯುಕ್ತರಾದ ಡಾ. ಕಮಲಾ ರಾಮನ್‌ 
ಉಪಸ್ಥಿತರಿದ್ದರು. 


ಸಮಾವೇಶದಲ್ಲಿ ಜಿಲ್ಲಾ ಸಂಯೋಜಕಿ 

ಕುಮಾರಿ ರವಿವೆಸ್ಲಿ, ಶ್ರೀ ಎನ್‌. 
ಶ್ರೀನಿವಾಸನ್‌ ಎಲ್‌.ಟಿ.(ಎಸ್‌), ಶ್ರೀ ಎಂ.ಎ. 
ಚೆಲ್ಲಯ್ಯ, ಕೇಂದ್ರ ಸ್ಥಾನಿಕ ಆಯುಕ್ತರು (ಸಾ:ಸಂ.), 
ಶ್ರೀಮತಿ ಗೀತಾ ನಟರಾಜ್‌, ಶ್ರೀಮತಿ ಕೆ.ಸಿ. 
ಪ್ರೇಮಲತ, ಶ್ರೀಮತಿ ಕೆ.ಕೆ. ಲೀಲಾ ಶ್ರೀ ಟಿ.ಎ. 
ಮಂಜುನಾಥಾಚಾರ್‌, ಕುಮಾರಿ ಎನ್‌.ಕೆ. ಛಾಯ, 
ಶ್ರೀಮತಿ ಜಾನಕಿ ವೇಣುಗೋಪಾಲ್‌, ಶ್ರೀಮತಿ 
ಶಾಂತಾ ಗಿರಿಯಣ್ಣ ಮುಂತಾದವರು ಸಹಾಯಕರಾಗಿದ್ದು 


ಸಮಾವೇಶದಲ್ಲಿ ಭಾಗವಹಿಸಿದ ಮಹಿಳಾ ವೃಕ್ಷಮಣಿದಾರಿಗಳು 


11 


ದಿನಾಂಕ 12.10.2003 ರಂದು 
ಸಂಜೆ 4-00 ಘಂಟೆಗೆ ಶ್ರೀ ವಾಸು 
ಮಾಜಿ ಮೇಯರ್‌ ಹಾಗೂ ಅಧ್ಯಕ್ಷರು 
ಕೈಗಾರಿಕಾ ಸಹಕಾರಿ ಬ್ಯಾಂಕ್‌ ಇವರು 
ಸಮಾರೋಪ ಸಮಾರಂಭದ ಅಧ್ಯಕ್ಷತೆ 
ವಹಿಸಿದ್ದರು. ಮಹಾನಗರ ಪಾಲಿಕೆಯ 
ಗೌರವಾನ್ವಿತ ಮಹಾ ಪೌರರಾದ 
ಶ್ರೀಮತಿ ಮೋದಾಮಣಿಯವರು ಮುಖ್ಯ 
ಅತಿಥಿಗಳಾಗಿ ಭಾಗವಹಿಸಿ ಸ್ಕೌಟ್ಸ್‌ 
ಮತ್ತು ಗೈಡ್ಸ್‌ ಚಟುವಟಿಕೆಗಳ ಬಗ್ಗೆ 
ಮೆಚ್ಚುಗೆ ವ್ಯಕ್ತ ಪಡಿಸಿದರು ಹಾಗೂ 
ಮಹಾನಗರ ಪಾಲಿಕೆಗಳ ಒಳಪಡುವ 
ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ಕೌಟ್ಸ್‌ 


ವಿಶ್ವ ಗೈಡ್ಸ್‌ ಸ್ಟ 75ನೇ ವಾರ್ಷಿಕೋತ್ಸವನ್ನು ಸಮಾವೇಶದ 
ಸಂದರ್ಭದಲ್ಲಿ ಆಚರಿಸಲಾಯಿತು. 


ಗೈಡ್ಸ್‌ ಚಟುವಟಿಕೆಗಳನ್ನು 
ಶ್ರೀ ನಾರಾಯಣಶೆಟ್ಟಿ, ರಾಜ್ಯ ಸಂಘಟನಾ ಆಯುಕ್ತರು ಪ್ರಾರಂಭಿಸುವುದಾಗಿ ಭರವಸೆ ನೀಡಿದರು ಹಾಗೂ 
(ಸ್ಕೌಟ್ಸ್‌ ಸಮಾವೇಶದ ನಾಯಕರಾಗಿದ್ದರು. ತಾವೂ ಕೂಡ ಈ 08 3. . ಹಾಲ್ಗೊಳ್ಳಲು ಎಮು 


ಆಶ್ರಯ ವ್ಯಕ್ತ ಪಡಿಸಿದರು ಇದೇ ಸಂದರ್ಭದಲ್ಲಿ ಹೊರ 


ಈ ಸಮಾವೇಶದಲ್ಲಿ. 206 ಜ 
ವೃಕ್ಷಮಣಿದಾರಿಗಳ ಚ ಜಿಲ್ಲೆಗಳಿ | ತಂದ ಸ್ಮರಣ ಸಂಚಿಕೆಯನ್ನು ರಾಜ್ಯ ಮುಖ್ಯ 
ದಾ ರಾಜ್ಯದ ಎಲ್ಲಾ 
ಕ ; ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪನವರು 
ಭಾಗವಹಿಸಿದ್ದರು. ಹ 


ಬಿಡುಗಡೆ ಮಾಡಿದರು. 


ಜಿಲ್ಲಾ ಸಂಸ್ಥೆಗಳ ಗಮನಕ್ಕೆ 


ನಿಮ್ಮ ಜಿಲ್ಲೆಯಲ್ಲಿ ನಡೆದ ಕಾರ್ಯಕ್ರಮಗಳ ಸಂಕ್ಷಿಪ್ಲ ವರದಿಯನ್ನು 
ಭಾವ ಚಿತ್ರಗಳೊಂದಿಗೆ (ಚಟುವಟಿಕೆಗಳ) ಹತ್ರಿಕೆಯ ಸಂಪಾದಕ 
/ ಉಹ ಸಂಶಾದಕರಿಗೆ ಪುತಿ ತಿಂಗಳಿನ ೧೫ನೆ ದಿನಾಂಕಕ್ಕೆ 
ಹೊದಲು ತಲುಪುವಂತೆ ಕಳುಹಿಸಿ ಕೊಡಲು ಕೋರಿದೆ. ತಡವಾಗಿ 
ಬಂದ ವರದಿಗಳನ್ನು ಆಯಾ ತಿಂಗಳಿನ ಪತ್ರಿಕೆಯಲ್ಲಿ ಪ್ರಕಟಿಸಲು 
ಸಾಧ್ಯವಾಗದೆ ಹೋಗಬಹುದು. ದಯವಿಟ್ಟು ಸಹಕರಿಸಿ. 


- ಸಂಪಾದಕರು 


———————— 77] 
12 KARNATAKA SCOUT AND GUIDE 


ಜಿಲ್ಲಾ ಉಸ್ತುವಾರಿ ಸಚಿವರಾದ 


ರಾಯಚೂರು 
ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌, ಕರ್ನಾಟಕ; ಜಿಲ್ಲಾ 


ಸಂಸ್ಥೆ, ರಾಯಚೂರು; ಜಿಲ್ಲಾಡಳಿತ, ರಾಯಚೂರು; 
ನಗರಸಭೆ, ರಾಯಚೂರು; ಇವರ ಸಂಯುಕ್ತಾಶ್ರಯದಲ್ಲಿ 
ದಿ. 2-10-2003 ರಂದು ಮಹಾತ್ಮಾ ಗಾಂಧಿಯವರ 
ಜಯಂತಿ ದಿನದಂದು ಸರ್ವಧರ್ಮ ಪ್ರಾರ್ಥನಾ 
ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮ 
ಮಹಾತ್ಮಾ ಗಾಂಧಿ ಕ್ರೀಡಾಂಗಣ ಆವರಣದಲ್ಲಿ ಇರುವ 
"ಮಹಾತ್ಮಾ ಗಾಂಧಿ' ಪುತ್ಥಳಿಯ ಬಳಿ ಜರುಗಿತು. ಈ 
ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ 
ರಾಜಾ ಅಮರೇಶ ನಾಯಕ ಜ್ಯೋತಿ ಬೆಳಗಿಸುವ ಮೂಲಕ 
ಉದ್ಭಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಯಚೂರು ಕ್ಷೇತ್ರದ 
ಸಂಸದ ಶ್ರೀ ಎ. ವೆಂಕಟೇಶ ನಾಯಕ, ಶಾಸಕರಾದ ಶ್ರೀ 
ಸೈಯದ್‌ ಯಾಸೀನ್‌, ಜಿಲ್ಲಾಧಿಕಾರಿ ಶ್ರೀ ಜಿ.ಎನ್‌. 
ನಾಯಕ, ನಗರಸಭೆ ಅಧ್ಯಕ್ಷಿಣಿ ಶ್ರೀಮತಿ ಮೌನೇಶ್ವರಿ 
ಪಂಪಾವತಿ, ಉಪಾಧ್ಯಕ್ಷರಾದ ಶ್ರೀ ಎಂ. ಈರಣ್ಣ, 
ಸದಸ್ಯರು, ಜಿಲ್ಲಾ ಪಂಚಾಯತ್‌, ಸಿ.ಇ.ಓ. ಶ್ರೀ 
ಎಂ.ಎನ್‌. ನಾರಾಯಣ ಸ್ವಾಮಿ, ಜಿಲ್ಲಾ ಪೋಲಿಸ್‌ 
ವರಿಷ್ಠಾಧಿಕಾರಿ ಶ್ರೀ ಹರಿಶೇಖರನ್‌, ರಾಯಚೂರು 


KARNATAKA SCOUT AND GUIDE 


ಮಾನ್ಯಶ್ರೀ ರಾಜ ಅಮರೇಶ ನಾಯಕ್‌ 
ಇವರು ಜ್ಯೋತಿ ಬೆಳಗಿಸಿ ಗಾಂಧಿ ಜಯಂತಿ ಉದ್ದಾಟಿಸುತ್ತಿರುವುದು 


ನಗರಾಭಿವೃದ್ಧಿ ಅಧ್ಯಕ್ಷ ಎ. 
ವಸಂತಕುಮಾರ್‌, ಎ.ಪಿ.ಎಂ.ಸಿ. ಅಧ್ಯಕ್ಷ 
ಶ್ರೀ ಕೆ. ಶಾಂತಪ್ಪ, ರಾಯಚೂರು ಜಿಲ್ಲಾ 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ 
| ಉಪನಿರ್ದೇಶಕರಾದ ಶ್ರೀಜಯಪ್ಪ, ಕ್ಷೇತ್ರ 
ಶಿಕ್ಷಣಾಧಿಕಾರಿ ಶ್ರೀಮತಿ ಫಾತಿಮಾಬಿ, 
1 ಶ್ರೀಮತಿ ದಾನಮ್ಮ ಶಾಲಾ ಕಾಲೇಜುಗಳ 

1 ಮುಖ್ಯಸ್ಥರು, ಜನಪ್ರತಿನಿಧಿಗಳು, ಗಣ್ಯರು 
| ಹೆಚ್ಚಿನ ಸಂಖ್ಯೆಯಲ್ಲಿ, ಸ್ಕೌಟ್‌ ಮತ್ತು ಗೈಡ್‌ 
ಮಕ್ಕಳು, ಸ್ಕೌಟ್‌ ಮಾಸ್ಟರ್‌ ಮತ್ತು ಗೈಡ್‌ 
ಕ್ಯಾಪ್ಟನ್‌, ಕಬ್‌ ಮಾಸ್ಟರ್‌, ಫ್ಲಾಕ್‌ 
ಲೀಡರ್ಸ್‌, ಜಿಲ್ಲಾ ಸಂಘಟನಾ ಆಯುಕ್ತರಾದ 
ಶ್ರೀ ಆಶೋಕ್‌ ಕುಮಾರ್‌, ಹಿರಿಯ ಸ್ಕೌಟ್‌ 
ಮಾಸ್ಟರ್‌ ಶ್ರೀ ಕೃಷ್ಣಮೂರ್ತಿ ಸಾಗರ, ರಾಜ್ಯ 
ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮತಿ 
ಅಜೀಜಾ ಸುಲ್ತಾನಾ ಮೊದಲಾದವರು 
ಭಾಗವಹಿಸಿದ್ದರು. 


ಕಾರ್ಯಕ್ರಮದ ಮುಂದಾಳತ್ವವನ್ನು ರಾಯಚೂರು 
ಜಿಲ್ಲೆಯ ಮುಖ್ಯ ಆಯುಕ್ತರಾದ ಶ್ರೀ ಕೆ. ತಿಮ್ಮಯ್ಯನವರು 
ವಹಿಸಿದ್ದರು. 


ತುಮಕೂರು 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆ 
ವತಿಯಿಂದ ಗಾಂಧೀ ಜಯಂತಿ ಪ್ರಯುಕ್ತ 
ಪ್ರಾರ್ಥನೆ ಮತ್ತು ಉಪನ್ಯಾಸವನ್ನು ದಿನಾಂಕ 
02-10-03ರಂದು ಕಂಠೀರವ ಸ್ಕೌಟ್ಸ್‌ ಭವನ, ತುಮಕೂರು 
ಇಲ್ಲಿ ಏರ್ಪಡಿಸಲಾಗಿತ್ತು. ಶ್ರೀಮತಿ ಛಾಯಾರವರ 
ನೇತೃತ್ವದಲ್ಲಿ . 


ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಕಾ ಮುಖ್ಯ 
ಆಯುಕ್ತರಾದ ಶ್ರೀಮತಿ ಆಶಾ ಪ್ರಸನ್ನಕುಮಾರ್‌ ವಹಿಸಿದ್ದರು. 
ಶ್ರೀ ಕೆ.ಎಸ್‌. ರಾಜಪ್ಪನವರು (ಸ್ವಾತಂತ್ರ, 
ಹೋರಾಟಗಾರರ ಸಂಘ) ಕಾರ್ಯಕ್ರಮವನ್ನು 
ಉದ್ಭಾಟಿಸಿದರು. ಶ್ರೀ ಸೋ.ಮು. ಭಾಸ್ಕರಾಚಾರ್‌ ಇವರು 
ಉಪನ್ಯಾಸ ನೀಡಿ, ಗಾಂಧೀಜಿಯವರ ತತ್ವಗಳನ್ನು 
ಅಳವಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. 


14 


ಸರ್ವಧರ್ಮ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡ ಸ್ಕೌಟ್ಸ್‌-ಗೈಡ್ಸ್‌ಗಳ 


ಹಾಗೂ ಜಿಲ್ಲಾ ಪದಾಧಿಕಾರಿಗಳು 


ಸರ್ವಧರ್ಮ ಪ್ರಾರ್ಥನೆಯಲ್ಲಿ ಮುಖ್ಯ ಅತಿಥಿಗಳಾಗಿ 
ಶ್ರೀ ಪಿ. ಹುಚ್ಚಯ್ಯ, ಬಿ.ಇ.ಓ., ಕೊರಟಗೆರೆ ಇವರು 
ಭಾಗವಹಿಸಿದ್ದರು. 


ಕಾರ್ಯಕ್ರಮದಲ್ಲಿ ಬಿ.ಆರ್‌. ಆಯುಕ್ತರುಗಳಾದ ಶ್ರೀ 
ವೇಣುಗೋಪಾಲ್‌ ಕೃಷ್ಣ, ಶ್ರೀಮತಿ ಕೆ.ಎಸ್‌. ಕಮಲಮ್ಮ 
ಶ್ರೀ ಡಿ.ಟಿ. ಶ್ರೀನಿವಾಸಮೂರ್ತಿ ಮತ್ತು ಇತರ 
ಪದಾಧಿಕಾರಿಗಳು ಹಾಜರಿದ್ದರು. 


ಪೆಟ್ರೋಲ್‌ ಲೀಡರ್‌ ತರಬೇತಿ ಮತ್ತು ರಾಜ್ಯ 
ಪುರಸ್ಕಾರ ಪೂರ್ವಸಿದ್ಧತಾ ಶಿಬಿರ 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆ, 
ತುಮಕೂರು ವತಿಯಿಂದ ಜಿಲ್ಲಾ ಮಟ್ಟದ ಪ್ಯಾಟ್ರೋಲ್‌ 
ಲೀಡರ್ಸ್‌ ತರಬೇತಿ ಮತ್ತು ರಾಜ್ಯ ಪುರಸ್ಕಾರ ಪೂರ್ವಸಿದ್ಧತಾ 
ಕಾರ್ಯಾಗಾರವನ್ನು ದಿನಾಂಕ 07-10-03 ರಿಂದ 
09-10-03 ರವರೆಗೆ ವಾಸವಿ ಪ್ರೌಢಶಾಲೆ ಎಸ್‌.ಡಿ.ಬಿ. 
ಬಡಾವಣೆ ಇಲ್ಲಿ ಏರ್ಪಡಿಸಲಾಗಿತ್ತು. 


ಶಿಬಿರದಲ್ಲಿ ಜಿಲ್ಲೆಯ ವಿವಿಧ ಶಾಲೆಗಳಿಂದ ಸ್ಕೌಟ್ಸ್‌ 
ಮತ್ತು ಗೈಡ್ಸ್‌ಗಳು ಭಾಗವಹಿಸಿ ಹಲವಾರು 
ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದರು. ಶಿಬಿರದ ನಾಯಕರಾಗಿ 
ಶ್ರೀ ವಿ.ಜಿ. ವರದರಾಜು (ಸ್ಕೌಟ್ಸ್‌). ಶ್ರೀಮತಿ ಭಾರತಿ 
(ಗೈಡ್ಸ್‌) ಇವರಿಗೆ ಜವಾಬ್ದಾರಿ ವಹಿಸಿಕೊಡಲಾಗಿತ್ತು. 


ಶಿಬಿರದ ಚಟುವಟಿಕೆಗಳ ಪೂರ್ಣ 
ನೇತೃತ್ವವನ್ನು ಕುಮಾರಿ ಎನ.ಕೆ. ಛಾಯಾ, 
ಎಲ್‌.ಟಿ. (ಗೈಡ್‌) ಇವರು ವಹಿಸಿದ್ದರು. 


ಶಿಬಿರದ ಸಮಾರೋಪ ಸಮಾರಂಭದ 
ಅಧ್ಯಕ್ಷತೆಯನ್ನು ಶ್ರೀ ಬಿ.ಆರ್‌. 
ವೇಣುಗೋಪಾಲಕೃಷ್ಣ ವಹಿಸಿದ್ದರು. ಮುಖ್ಯ 
ಅತಿಥಿಗಳಾಗಿ ಶ್ರೀ ಕೃಷ್ಣಮೂರ್ತಿ (ಗೌರವ 
ಕಾರ್ಯದರ್ಶಿ, ವಾಸವಿ ಪ್ರೌಢಶಾಲೆ) 
ಇವರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ 
ಉತ್ತಮ ಆದರ್ಶ ರೂಢಿಸಿಕೊಳ್ಳುವಂತೆ ಕರೆ 
ನೀಡಿದರು. ಶ್ರೀಮತಿ ಕಮಲಮ್ಮ 
ವಿದ್ಯಾರ್ಥಿಗಳಲ್ಲಿ ಉತ್ತಮ ನಾಯಕತ್ವದ 
ಗುಣ ಬೆಳೆಸುವಂತೆ ಶಿಕ್ಬಕರಿಗೆ ಕರೆ 
ನೀಡಿದರು. ಸಮಾರಂಭದಲ್ಲಿ ಶ್ರೀ ಕೃಷ್ಣಯ್ಯ, 
ಪ್ರಾಂಶುಪಾಲರು (ಎಂಪ್ರೆಸ್‌ ಕಾಲೇಜ್‌, 
ತುಮಕೂರು) ಶಿಕ್ಷಕರುಗಳು, ಪೋಷಕರು 
ಪಾಲ್ಗೊಂಡಿದ್ದರು. 


ಬಿಜಾಪುರ 


ಇಂದಿನ ಶಾಲಾ ಮಕ್ಕಳು ಕೇವಲ ಪಠ್ಯಪುಸ್ತಕದ 
ಹುಳವಾಗದೆ ಜೀವನದಲ್ಲಿ ಶಿಸ್ತು, ಸಂಘಟನೆ, ಸಹಬಾಳ್ವೆ, 
ಸಮಾಜಸೇವೆ, ದೇಶಪ್ರೇಮ ಹಾಗೂ ಉತ್ತಮ ನಡತೆಗಳನ್ನು 
ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ. ಆದ್ದರಿಂದ ಇಂತಹ 
ಗುಣಗಳನ್ನು ಕಲಿಸಿಕೊಡುವ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ಗೆ ಪ್ರತಿ 
ಕುಟುಂಬದ ಕನಿಷ್ಠ ಒಂದು ಮಗು ಆದರೂ ಸೇರುವುದು. 
ಅಗತ್ಯವಾಗಿದೆ ಎಂದು ಕಣಮುಚನಾಳ ಗ್ರಾಮದ 
ಹಿರಿಯರಾದ ಶ್ರೀ ರಾಜಶೇಖರಗೌಡ ಪಾಟೀಲ ಕರೆ 
ನೀಡಿದರು. 


ಗಾಂಧಿ ಜಯುಂತಿಯುಂದು ಕೆ.ಬಿ.ಎಸ್‌. 
ಕಣಮುಚನಾಳ ಶಾಲೆಯ ಸ್ಕೌಟ್‌ಗಳಿಗೆ ದೀಕ್ಷಾ 
ಸಮಾರಂಭದಲ್ಲಿ ಅತಿಥಿಗಳಾಗಿ ಮಾತನಾಡುತ್ತಿದ್ದರು 
ಪ್ರತಿಜ್ಞಾವಿಧಿ ಬೋಧಿಸಿದ ದಳದ ನಾಯಕ ಶ್ರೀ ಜಿ.ಬಿ. 
ಗಳವೆ ಅವರು ಕಳೆದ ಜನವರಿಯಲ್ಲಿ ದಳ ಪ್ರಾರಂಭಿಸಿ 
ಯಶಸ್ವಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. 


ಸಮಾರಂಭದ ಅಧ್ಯಕ್ಷತೆಯನ್ನು ಎಸ್‌.ಡಿ.ಎಂ.ಸಿ. 
ಅಧ್ಯಕ್ಷರಾದ ಶ್ರೀ ಶಿವಲಿಂಗಪ್ಪಗೌಡ ಬಿರಾದಾರ, ವಹಿಸಿದ್ದರು 
ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂ. ಸದಸ್ಯ ಶ್ರೀ ಈರಪ್ಪಣ್ಣ 


KARNATAKA SCOUT AND GUIDE 


ಜ್‌ 


ಕಲದಗಿ ಅತಿಥಿಗಳಾಗಿ ಶ್ರೀ ಗುರುಪಾದ ಬಿಳೂರ ಜಿಲ್ಲಾ 
ಸಂಘಟನಾ ಆಯುಕ್ತ ಶ್ರೀ ಪಿ.ಎಸ್‌. ಕುಂಬಾರ 
ಆಗಮಿಸಿದ್ದರು. 


ಪ್ರಾರಂಭದಲ್ಲಿ ಮುಖ್ಯ ಗುರುಮಾತೆ ಶ್ರೀಮತಿ ಎಂ.ಜಿ. 
ರಾಜಗಾರ ಸ್ವಾಗತಿಸಿದರು. ಪಿ.ಎಸ್‌. ಕುಂಬಾರ ಅವರು 
ಸ್ಕೌಟ್‌-ಗೈಡ್‌ ಗುರಿ, ಉದ್ದೇಶಗಳನ್ನು ವಿವರಿಸಿದರು. ಶ್ರೀ 
ಗುರುಪಾದ ಬಿಳೂರ ಮಾತನಾಡಿ ಸ್ಕೌಟ್‌ ದಳದ ಪ್ರಗತಿಗೆ 
ಅಗತ್ಯ ಸಹಾಯ, ಸಹಕಾರ ನೀಡುವುದಾಗಿ ತಿಳಿಸಿದರು. 
ಸಮಾರಂಭದಲ್ಲಿ ಗ್ರಾಮದ ಅನೇಕ ಹಿರಿಯರು ಶಾಲಾ 
ಶಿಕ್ಬಕರಾದ ಶ್ರೀ ಕುಲಕರ್ಣಿ ಮುಂತಾದವರು 
ಭಾಗವಹಿಸಿದ್ದರು. 


ಕೊನೆಯಲ್ಲಿ ಶ್ರೀ ಜೆಡ್‌.ಎಸ್‌. ಪಾಟೀಲ 
ವಂದಿಸಿದರು. 


ವಿಜಾಪೂರ ಜಿಲ್ಲೆಯ ಅರಕೇರಿ ಅಮೋಘಸಿದ್ದೇಶ್ವರ 
ದೇವಸ್ಥಾನ ಅರಕೇರಿ ಗುಡ್ಡದಲ್ಲಿ ಜಿಲ್ಲಾ ಮಟ್ಟದ ಸ್ಕೌಟ್‌ 
ಮಾಸ್ಟರ್‌ ಮೂಲ ಮತ್ತು ಮುಂದುವರಿದ ತರಬೇತಿ ಶಿಬಿರ 
ನಡೆಯಿತು. ಮೂಲ ತರಬೇತಿಗೆ 79 ಜನ ಹಾಗೂ 
ಮುಂದುವರಿದ ತರಬೇತಿಗೆ 46 ಜನ ಶಿಕ್ಸಕರು 
ಆಗಮಿಸಿದ್ದರು. ಮೂಲ ತರಬೇತಿಯಲ್ಲಿ ಪ್ರಪ್ರಥಮ ಬಾರಿಗೆ 
05 ಜನ ಶಿಕ್ಷಕಿಯರು ಸ್ಕೌಟ್‌ ಮಾಸ್ಟರ್‌ ತರಬೇತಿಗೆ 
ಹಾಜರಾಗಿದ್ದರು. ದಿನಾಂಕ 14-9-2003 ರಿಂದ 23-9-2003 


KARNATAKA SCOUT AND GUIDE 


ಶಿಬಿರಗಳ ಮುಕ್ತಾಯ ಸಮಾರಂಭದಲ್ಲಿ ಪೂಜ್ಯ ಶ್ರೀ ಮುದಗೊಂಡ ಮಹಾರಾಜರು, 
ಉಪನಿರ್ದೇಶಕರಾದ ಶ್ರೀ ಆರ್‌.ವೈ. ಹೊಸಪೇಟೆ ಜಿಲ್ಲಾ ಮುಖ್ಯ ಆಯುಕ್ತರಾದ 
ಡಾ।। ಸತೀಶ್‌ ಜಿಗಜಿನ್ನಿ ಮತ್ತಿತರರನ್ನು ಕಾಣಬಹುದು 


೫3 ರವರಗೆ ನಡೆದ ಈ ತರಬೇತಿಯ 
೫ ನಾಯಕರಾಗಿ ಎಸ್‌.ಎಸ್‌. ನಿಂಬಾಳ, 
| ಜಿ.ಎ. ನರಗುಂದ ಮತ್ತು ಬಿ.ಕೆ. ಪಾಟೀಲ 
4 ಅವರುಗಳು ಕಾರ್ಯನಿರ್ವಹಿಸಿದರು. 


ತರಬೇತಿ ಅವಧಿಯಲ್ಲಿ ಜಿಲ್ಲಾ ಪ್ರಧಾನ 
ಆಯುಕ್ತರಾದ ಡಾ. ಸತೀಶ ಜಿಗಜಿನಿ, ಗೈಡ್‌ 
ಆಯುಕ್ತೆ ಶ್ರೀಮತಿ ಭಾಗ್ಯಶ್ರೀ ಸಿಂದಗೀಕರ 
ಪ್ರಭಾವತಿ ಆಚಾರ್ಯ, ಎಡಿಸಿ, ಎನ್‌.ಸಿ. 
ಕುಲಕರ್ಣಿ, ಎಡಿಸಿಜಿ ಅವರುಗಳು ಸ್ಥಳೀಯ 
ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸಿದ್ದಣ್ಣ ಎಂ. 
ಸಕ್ರಿ ಜಿಲ್ಲಾ ಖಜಾಚಿಗಳಾದ ಶ್ರೀ 
ದಂದರಗಿ, 
ಉಪನಿರ್ದೇಶಕರಾದ ಶ್ರೀ ರಾಮಚಂದ್ರ 
ವಾಯ್‌. ಹೊಸಪೇಠ ಅವರುಗಳು ಭೇಟಿ 
ನೀಡಿದರು. ಶ್ರೀ ಎಸ್‌.ಎಸ್‌. ನಿಂಬಾಳ, 
ಜಿಲ್ಲಾ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಶಿಬಿರ 
ಯಶಸ್ವಿಯಾಗಿ ಜರುಗಿತು. 


ಬೀದರ್‌ 


ದಿನಾಂಕ 16-9-03 ರಂದು ಜರುಗಿದ ಒಂದು ದಿನದ 
ಶಾಲಾ ಕಾಲೇಜು ಮುಖ್ಯಸ್ಥರ ಮಾಹಿತಿ ತರಬೇತಿ 
ಶಿಬಿರವನ್ನು ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಚಿನ್ನಸ್ವಾಮಿ 
ರೆಡ್ಡಿಯವರು ಜ್ಯೋತಿ ಬೆಳಗುವ ಮೂಲಕ ಉದ್ಭಾಟಿಸಿದರು. 
ಕಾರ್ಯದರ್ಶಿ ಶ್ರೀ ಶೇಖ್‌ ಮುಸ್ತಾಖ ಅಲಿ, ರಾಜ್ಯ 
ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಮುಖ್ಯ ಆಯುಕ್ತರಾದ 
ಡಾ. ಎಸ್‌.ಎಸ್‌. ಸಿದ್ದರೆಡ್ಡಿ, ಗೈಡ್‌ ಆಯುಕ್ತೆ ಶ್ರೀಮತಿ 
ಲೀಲಾವತಿ ಚಕೂತೆ, ಶ್ರೀ ಜಾರ್ಜ್‌ ಜೇಬಾ ಜಿಲ್ಲಾ ದೈಹಿಕ 
ಶಿಕ್ಷಣ ಅಧೀಕ್ಷಕರು, ಡಾ. ಭರಶೆಟ್ಟಿ ಎಚ್‌.ಬಿ., ಡಿಓಸಿ, 
ಶ್ರೀ ಜವಾಹರಲಾಲ ಪವಾರ ಉಪಸ್ಥಿತರಿದ್ದರು, 


ಬಾಗಲಕೋಟೆ 


ಶಿಕ್ಷಕರುಗಳಿಗೆ ಸ್ಕೌಟ್‌ ಮಾಸ್ಟರ್‌, ಕಬ್‌ ಮಾಸ್ಟರ್‌, 
ಗೈಡ್‌ ಕ್ಯಾಪ್ಟನ್‌ ಮೂಲತರಬೇತಿ ಶಿಬಿರ 


ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ ಸಂಸ್ಥೆ, 
ಬಾಗಲಕೋಟೆ ಹಾಗೂ ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ 
ತಾಲ್ಲೂಕು ಸಂಸ್ಥೆ, ಹುನಗುಂದ ಇವರ ಸಂಯುಕ್ತ 
ಆಶ್ರಯದಲ್ಲಿ, ಕೂಡಲಸಂಗಮ ಕ್ಷೇತ್ರದಲ್ಲಿ ದಿನಾಂಕ 8-9-03 
ರಿಂದ 17-9-03 ರವರೆಗೆ ಬಾಗಲಕೋಟ ಜಿಲ್ಲೆಯ 


ಡಾ! ಬೈರಗೊಂಡಣ್ಣನವರ್‌ರವರು ಶಿಬಿರಗಳನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ 
ಉದ್ಭಾಟಿಸುತ್ತಿರುವುದು ಸ್ಥಳೀಯ ಸಂಸ್ಥೆ ಅಧ್ಯಕ್ಷರಾದ ಶ್ರೀ ಬಿ.ವಿ. ಪಾಟೀಲ್‌ ಹಾಗೂ 


ಇತರರನ್ನು ಕಾಣಬಹುದು. 


ಶಿಕ್ಷಕರುಗಳಿಗೆ ಸ್ಕೌಟ್‌ ಮಾಸ್ಟರ್‌, ಕಬ್‌ ಮಾಸ್ಟರ್‌, ಗೈಡ್‌ 
ಕ್ಯಾಪ್ಟನ್‌ ಮೂಲ ತರಬೇತಿ ಏರ್ಪಡಿಸಲಾಗಿತ್ತು. 
ಜಿಲ್ಲೆಯಿಂದ ಈ ತರಬೇತಿಯಲ್ಲಿ ಸ್ಕೌಟ್‌ ವಿಭಾಗಕ್ಕೆ 40 


ಶಿಬಿರಾರ್ಥಿಗಳು, ಕಬ್‌ ವಿಭಾಗಕ್ಕೆ 20 ಶಿಬಿರಾರ್ಥಿಗಳು 
ಗೈಡ್‌ ವಿಭಾಗಕ್ಕೆ 21 ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. 
ದಿನಾಂಕ 8-9-03ರಂದು ಸಾಂಕೇತಿಕವಾಗಿ 


ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ಜಿ.ಬಿ. 


16 


ಇದ್ದಲಗಿಯವರು ಉದ್ಭಾಟಿಸಿದರು. ಮುಖ್ಯ 
ಅತಿಥಿಗಳಾಗಿ ಶ್ರೀ ಎಸ್‌.ಎಸ್‌. ನಿಂಬಾಳ, 
ಜಿಲ್ಲಾ ಕಾರ್ಯದರ್ಶಿ, ವಿಜಾಪುರ ಅವರು 
ಭಾಗವಹಿಸಿದ್ದರು. ಈ ಶಿಬಿರದಲ್ಲಿ ಕಬ್‌ 
ನಾಯಕರಾಗಿ ಶ್ರೀ ಎಸ್‌. ಎಸ್‌. ಹುಸೇನಿ, 
ಹುಬ್ಬಳ್ಳಿ, ಸ್ಕೌಟ್‌ ನಾಯಕರಾಗಿ ಶ್ರೀ ಕೆ.ಜಿ. 
ಗೋಪಾಲಕೃಷ್ಣ ಮೈಸೂರು, ಗೈಡ್‌ 
ನಾಯಕಿಯರಾಗಿ ಶ್ರೀಮತಿ ಎಸ್‌.ಕೆ. ಪ್ರಭಾ 
ಬೆಂಗಳೂರ ಇವರು ನೇತೃತ್ವ ವಹಿಸಿದ್ದರು 


ದಿನಾಂಕ 12-9-03 ರಂದು 
ಸಾಯಂಕಾಲ 6 ಗಂಟೆಗೆ ಶಿಬಿರವನ್ನು 
ಅಧಿಕೃತವಾಗಿ ಡಾ. ಬೈರಗೊಂಡಣ್ಣನವರ 
ಉದ್ಭಾಟಿಸಿದರು. ಅಧ್ಯಕ್ಷತೆ ನ್ಯಾಯವಾದಿ 
ಶ್ರೀ ಬಿ.ವ್ಹಿ. ಪಾಟೀಲ, ಅಧ್ಯಕ್ಷರು, ಸ್ಥಳೀಯ 


ಸಂಸ್ಥೆ » ಹುನಗುಂದ ಇವರು ವಹಿಸಿದ್ದರು. 
ಮುಖ್ಯ ಅತಿಥಿಗಳಾಗಿ ಶ್ರೀ 
ನಾರಾಯುಣಶೆಟ್ಟಿ, ಎಸ್‌.ಓ.ಸಿ., 
ಬೆಂಗಳೂರು, ಶ್ರೀ ಜಿ.ಜಿ. ಪಾಟೀಲ, 
ಕೂಡಲಸಂಗಮ, ಶ್ರೀ ನಿಂಬಲಗುಂದಿ, 
ವ್ಯವಸ್ಥಾಪಕರು, ಶ್ರೀ ಮಹಾಂತೇಶ 
ಅರ್ಬನ್‌ ಬ್ಯಾಂಕ್‌, ಹುನಗುಂದ, ಶ್ರೀ 
ಮಹಾಂತೇಶ ಆವಾರಿ, ಉಪಾಧ್ಯಕ್ಷರು, 
ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌, ತಾಲ್ಲೂಕು 
ಸಂಸ್ಥೆ » ಹುನಗುಂದ ಇವರು ವಹಿಸಿದ್ದರು. 
ಶ್ರೀ ಜಿ.ಬಿ. ಇದ್ದಲಗಿ, ಜಿಲ್ಲಾ 
ಕಾರ್ಯದರ್ಶಿಗಳು ಸ್ವಾಗತಿಸಿದರು. 
ತಾಲ್ಲೂಕು ಸಂಸ್ಥೆ ಕಾರ್ಯದರ್ಶಿಗಳಾದ ಶ್ರೀ 
ಬಿ.ಎಸ್‌. ಗಡ್ಡಿಯವರು ವಂದಿಸಿದರು. 


ದಿನಾಂಕ 16-9-03ರಂದು ಸಾಯಂಕಾಲ 
6 ಗಂಟೆಗೆ ಶಿಬಿರದ ಮುಕ್ತಾಯ 
ಸಮಾರಂಭವು ಶ್ರೀ ಬಿ.ವ್ಹಿ. ಪಾಟೀಲ, ನ್ಯಾಯವಾದಿಗಳು 
ಹಾಗೂ ಅಧ್ಯಕ್ಷರು, ತಾಲ್ಲೂಕು ಸಂಸ್ಥೆ, ಹುನಗುಂದ ಇವರ 
ಅಧ್ಯಕ್ಷತೆಯಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶ್ರೀ 
ಸತ್ಯನಾರಾಯಣ ರೆಡ್ಡಿ ಅವರು ಆಗಮಿಸಿ ತಮ್ಮ ಅತಿಥಿ 
ಭಾಷಣದಲ್ಲಿ, ಶಿಬಿರದಲ್ಲಿ ಪಡೆದುಕೊಂಡಂಥ ಶಿಕ್ಷಣವನ್ನು 


ತರಬೇತಿಯಲ್ಲಿ ಗೈಡ್‌ ಶಿಕ್ಷಕಿಯರು ಗಂಟುಗಳನ್ನು 


ಹಾಕುವ ಕೌಶಲ್ಯಗಳನ್ನು ಕಲಿಯತ್ತಿರುವುದು 


KARNATAKA SCOUT AND GUIDE 


ಪ್ರತಿಯೊಬ್ಬ ಶಿಕ್ಷಕರೂ ತಮ್ಮ ಶಾಲೆಗಳಲ್ಲಿ 
ಉಪಯೋಗಿಸಬೇಕೆಂದು ಕರೆಕೊಟ್ಟರು. ಶ್ರೀ 
ಸ್‌.ಜಿ. ಕೋಟೆ, ಕ್ಷೇತ್ರ 
ಶಿಕ್ಷಣಾಧಿಕಾರಿಗಳು, ಹುನಗುಂದ ಹಾಗೂ 
ಶ್ರೀ ಜಿ.ಎನ್‌. ಪಾಟೀಲ, ಅಧ್ಯಕ್ಷರು 
ಬಿ.ಟಿ.ಡಿ.ಎ. ಹಾಗೂ ಉಪಾಧ್ಯಕ್ಷರು, 
ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ಜಿಲ್ಲಾ 
ಸಂಸ್ಥೆ, ಬಾಗಲಕೋಟ ಇವರು | 
ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ |... ಮ ರಾ 
ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀ 
ಎಸ್‌.ಎಸ್‌. ನಿಂಬಾಳ ಜಿಲ್ಲಾ 
ಕಾರ್ಯದರ್ಶಿಗಳು ವಿಜಾಪೂರ ಅವರಿಗೆ 
ಜ್ಯ ಪ್ರಶಸ್ತಿ ಬಂದಿದ್ದಕ್ಕಾಗಿ ಮತ್ತು ಶ್ರೀ ಆ. 
ದೊಡ್ಡಬಸಪ್ಪನವರು, ವಿಜ್ಞಾನ ಶಿಕ್ಷಕರು, ಶಿಬಿರಗಳ ಸಮಾರೋಪ ಸಮಾರಂಭದಲ್ಲಿ ರಾಜ್ಯ ಮುಖ್ಯ ಆಯುಕ್ತರಾದ 
ವ್ಹಿ.ಎಂ. ಪ್ರೌಢಶಾಲೆ, ಹುನಗುಂದ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪನವರು ಜಿಲ್ಲಾ ಮುಖ್ಯ ಆಯುಕ್ತರು ಹಾಗೂ ಉಪನಿರ್ದೇಶಕರಾದ 


ಶ್ರೀ ಬಿ.ಜಿ ನಾಯಕ್‌ ಜಿಲ್ಲಾ ಅರಣ್ಯ ಅಧಿಕಾರಿಗಳಾದ ಶ್ರೀ ಡಿ.ಎಸ್‌. ಗಾಂವಕರ್‌ ಜಿಲ್ಲಾ 
ತ 
ಇವರನ್ನು ಸನ್ಮಾನಿಸಲಾಯಿತು. ಶಿಬಿರದ ಆಯುಕ್ತರಾದ ಶ್ರೀ ಹೆಚ್‌. ಎಂ. ಸಿದ್ದರಾಮ ಸ್ವಾಮಿ ಹಾಗೂ ರಾಜ್ಯ ಖಜಾಂಚಿಗಳಾದ 


ನಾಯಕರು ವರದಿ ಒಪ್ಪಿಸಿದರು. ಪ್ರೊ. ಎಂ. ಸೂರ್ಯನಾರಾಯಣಪ್ಪನವರುಗಳನ್ನು ಕಾಣಬಹುದು. 


ಶಿಬಿರಾರ್ಥಿಗಳು ತಮ್ಮ ಅನುಭವ ಶಾಸಕರಾದ ಶ್ರೀ ಶ್ರೀರಂಗದೇವರಾಯಲು, ಅಧ್ಯಕ್ಷರಾಗಿ 
ಹಂಚಿಕೊಂಡರು. ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ಜಿ.ಬಿ. ಶ್ರೀ ಹೆಚ್‌.ಎಂ. ಸಿದ್ಧರಾಮಸ್ವಾಮಿ, ಜಿಲ್ಲಾ ಪಂಚಾಯತಿ 


ಇದ್ದಲಗಿಯವರು ಸ್ವಾಗತಿಸಿದರು. ತಾಲ್ಲೂಕು ಸದಸ್ಯರು ಮಗೂ ಕೊಪ್ಪಳ ಜಿಲ್ಲಾ ಆಯುಕ್ತರು ಸೌ, 
ಕಾರ್ಯದರ್ಶಿಗಳಾದ ಶ್ರೀ' ಗಡ್ಡಿಯವರು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಶ್ರೀ ಅಮರೇಗೌಡ, ತಾ.ಪಂ. 


ನಿರೂಪಿಸಿದರು. ಶ್ರೀ ದಿವಾಕರ ವಂದಿಸಿದರು. ಅಧ್ಯಕ್ಷರು, ಶ್ರೀ ಹೆಚ್‌.ಹೆಚ್‌. ಬೂದುಗುಂಪ, ಬಿ.ಇ.ಓ., 


ಕೊಪಳ ಶ್ರೀ ಅಚ್ಯುತಾಶ್ರಮದ ಪದಾಧಿಕಾರಿಗಳಾದ ಶ್ರೀ ಕೆ. 
ಸ ಪ್ರಭಾಕರರಾವ್‌, ಶ್ರೀ ಬಿ.ಹೆಚ್‌. ನಾಡಗೌಡರ್‌, ಶೀ 
ದಿನಾಂಕ 22-9-03 ರಿಂದ 1-10-03 ರವರೆಗೆ ಶಂಕ್ರಪ್ಪ ರಾಠೋಡ, ಆನೆಗುಂದಿ, ಗ್ರಾ.ಪಂ. ಅಧ್ಯಕ್ಷರು 
3 Ki ಶೆ ಕ 
ಗಂಗಾವತಿ ತಾಲ್ಲೂಕಿನ ವಿರುಪಾಪುರ ಗಡ್ಡಿಯ ಶ್ರೀ ಶ್ರೀ ಮಲ್ಲಪ್ಪ ಬೆಂಚಿಮಟ್ಟಿ, ಚೇರಮನರು, ಸ್ಥಳೀಯ ಸ ಸಂಸ್ಥ 
ಅಚ್ಯುತಾಶ್ರಮದ ಸುಂದರ ತಾಣದಲ್ಲಿ ಕೊಪ್ಪಳ ಗಂಗಾವತಿ. ಆಗಮಿಸಿ ಶಿಬಿರಾರ್ಥಿಗಳಿಗೆ ಓತೋಪದೇಶ 


ಜಿಲ್ಲಾಮಟ್ಟದ ಸ್ಕೌಟ್‌ ಮಾಸ್ಟರ್‌ ಮತ್ತು ಕಬ್‌ ಮಾಸ್ಟರ್ಸ್‌ಗಳ ನುಡಿದರು. 
ಬೇಸಿಕ್‌ ಹಾಗೂ ಅಡ್ವಾನ್ಸ್‌ ಕೋರ್ಸ್‌ಗಳ ತರಬೇತಿ 
ಶಿಬಿರವನ್ನು ಕೊಪ್ಪಳ ಜಿಲ್ಲಾ ಸಂಸ್ಥೆ ಹಾಗೂ ಗಂಗಾವತಿ 
ಸ್ಥಳೀಯ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ 
ಏರ್ಪಡಿಸಲಾಗಿತ್ತು. ಬೇಸಿಕ್‌ ತರಬೇತಿಗೆ 75 ಜನ, 


ದಿನಾಂಕ 30-9-03 ರಂದು ಬೆಳಿಗ್ಗೆ 7.30 ಗಂಟೆಗೆ 
ಸರ್ವಧರ್ಮ ಪ್ರಾರ್ಥನೆ ನಡೆಯಿತು. ಮುಖ್ಯ ಅತಿಥಿಗಳಾಗಿ 
ಶ್ರೀ ಮ.ನಿ.ಪ್ರ. ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು 


ಕೋರ್ಸಿಗೆ ಕೊಪಳ ಜಿಲೆಯ ಕೊಪಳ ಮರಕುಂಬಿ, ಶ್ರೀ ರೆವರೆಂಡ್‌ ಅರಳಿಕಟ್ಟಿ, ಶ್ರೀ ಹಜರತ್‌ 
ರ ನಾಪಳ ಜಲ್ಲೆಯ ಕೊಪ್ಪಳ, ಸೈ ಷಾಹ ಖಲೀಲುಲ್ಲಾ ಖಾದ್ರಿ, ಗಂಗಾವತಿ ಆಗಮಿಸಿದರು. 
ಗಂಗಾವತಿ, ಕುಷ್ಠಗಿ, ಯಲಬುರ್ಗಾ ತಾಲ್ಲೂಕಿನ ಶಿಕ್ಷಕರು ೪ ಜ 
ಭಾಗವಹಿಸಿದರು. ಅದೇ ದಿನ ಸಾಯಂಕಾಲ 4.30 ಗಂಟೆಗೆ ನಡೆದ 
My ಸಮಾರೋಪ ಸಮಾರಂಭದ ಸಾನಿಧ್ಯವನ್ನು ಶ್ರೀ ಸ್ವಾಮಿ 
ತರಬೇತಿಯ ಉದ್ಭಾಟನಾ ಸಮಾರಂಭ ದಿನಾಂಕ ಸೀತಾರಾಮ, ಪ್ರಧಾನ ಗುರುಗಳು, ಅಚ್ಕುತಾಶ್ರಮ 


ಖಾದಿ ಗ್ರಾ.ಉ.ಮ. ಅಧ್ಯಕ್ಷ ಹಾಗೂ ಗಂಗಾವತಿ ಪ್ರಧಾನ ಆಯುಕ್ತರು, ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ 


SS 


KARNATAKA SCOUT AND GUIDE ಮ 


ರಾಜ್ಯಸಂಸ್ಥೆ, ಬೆಂಗಳೂರು ಇವರು ಅಧ್ಯಕ್ಷ ಸ್ಥಾನ 
ಅಲಂಕರಿಸಿದ್ದರು. 

ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ವಶ್ರೀ 
ಶ್ರೀ ಎಂ.ಎಸ್‌. ಅಪ್ಪ, ರಾಜ್ಯ ಕೋಶಾಧ್ಯಕ್ಷರು, ಭಾರತ್‌ 
ಸ್ಕೌಟ್ಸ್‌ ಮತ್ತು ಗೈಡ್ಸ್‌, ಕರ್ನಾಟಕ, ಬಿ.ಜಿ. ನಾಯಕ, 
ಡಿ, ಡಿ.ಪಿ.ಐ., ಕೊಪ್ಪಳ, ಡಿ.ಎಸ್‌. ಗಾಂವ್‌ಕಾರ್‌, 
ಜಿಲ್ಲಾ ಅರಣ್ಯಾಧಿಕಾರಿಗಳು, ಕೊಪ್ಪಳ, ಶ್ರೀ ನಾರಾಯಣ 
ಶೆಟ್ಟಿ, ರಾಜ್ಯ ತರಬೇತಿ ಆಯುಕ್ತರು, ಪ್ರವೀಣಕುಮಾರ್‌ 
ಎಂ. ತಾ.ಪಂ. ಸದಸ್ಯರು, ಬಸವರಾಜ ಅರಳವಾಡಿ, 
ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಧಿಕಾರಿಗಳು, 
ಕೊಪ್ಪಳ ಹಾಗೂ ಪತ್ರಿಕಾ ದೂರದರ್ಶನದ ಪ್ರತಿನಿದಿಗಳು 
ಆಗಮಿಸಿದ್ದರು. | 


ಸಾಯಂಕಾಲ ನಡೆದ ಭವ್ಯ ಶಿಬಿರಾಗ್ನಿ ಕಾರ್ಯಕ್ರಮದಲ್ಲಿ 
ಶ್ರೀ ಈರಣ್ಣ ಅಳವಂಡಿ, ಅಧ್ಯಕ್ಷರು, ಸ್ಥಳೀಯ ಸಂಸ್ಥೆ, 
ಕೊಪ್ಪಳ, ಶ್ರೀ ಸೈ. ಮಹಮದ್‌ ಗುತ್ತಿ ಮತ್ತು ಶ್ರೀಮತಿ 
ಸಾವಿತ್ರಿ ಮುಜಮದಾರ ಸ್ಥಾನಿಕ ಕಮೀಷನರ್‌, ಕೊಪ್ಪಳ 
ಆಗಮಿಸಿದ್ದರು. 


ದಕ್ಷಿಣ ಕನ್ನಡ ಜಿಲ್ಲೆ 
ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ ದಕ್ಷಿಣ ಕನ್ನಡ ಜಿಲ್ಲಾ 


ಮೂ ಜಬ 
ಸಂಸ್ಥೆಯ ವತಿಯಿಂದ ಗೈಡ್ಸ್‌ ಮತ್ತು ಬುಲ್‌ ಬುಲ್ಸ್‌ 
ಶಿಕ್ಷಕಿಯರ 10 ದಿನಗಳ ತರಬೇತಿ ಸಂಘಟಿಸಲಾಯಿತು. 
ಶಿಬಿರದ ಶ್ರೀಮತಿ ಶಶಿಲೇಖ ಗೋಕರ್ಣನಾಥೇಶ್ವರ 


ಕಾಲೇಜಿನ ಪ್ರಾಶುಂಪಾಲರು ನೆರವೇರಿಸಿದರು. 


ಶಿಬಿರದ ಸಮಾರೋಪ ಸಮರಂಭವು ಜಿಲ್ಲಾ ಸ್ಕೌಟ್ಸ್‌ 
ಆಯುಕ್ತ ಶ್ರೀ ಎನ್‌.ಜಿ. ಮೋಹನ್‌ರವರ ಅಧ್ಯಕ್ಷತೆಯಲ್ಲಿ 
ಜರಗಿತು. ಡಾ ತಂಗಮ್ಮ ವರ್ಗೀಸ್‌ ಮುಖ್ಯ 
ಅತಿಥಿಗಳಾಗಿ ಭಾಗವಹಿಸಿದರು. ಶ್ರೀರಾಮಶೇಷ ಶೆಟ್ಟಿ 
ಜಿಲ್ಲಾ ಕಾರ್ಯದರ್ಶಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ 
ಮಾತನಾಡಿದರು. ಶ್ರೀಮತಿ ಐರಿನ್‌ ಡಿಕುನ್ನ ಜಿಲ್ಲಾ ಗೈಡ್ಸ್‌ 
ಆಯುಕ್ತರು ಸ್ಟಾಗತಿಸಿದರು. ಶ್ರೀಮತಿ ಸುಫಲ ಜಿಲ್ಲಾ 
ತರಬೇತಿ ಆಯುಕ್ತರು ವಂದಿಸಿದರು. ಗೈಡ್‌ ಶಿಬಿರಾರ್ಥಿ 
ಶ್ರೀಮತಿ ಶರ್ಮಿಳರವರು ಕಾರ್ಯಕ್ರಮ ನಿರ್ವಹಿಸಿದರು. 


ತರಬೇತಿ ಶಿಬಿರದ ನಾಯಕಿಯರಾದ ಕುಮಾರಿ ರೇವತಿ 
ಮತ್ತು ಸಿಸ್ಟರ್‌ ಸಿಲಿಲಿಯಾ ಲೋಟೋ ಶಿಬಿರದ ವರದಿ 


ನೀಡಿದರು. ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರೀ ಐ.ಎ. 
ಕೈರನ್ನ, ಶ್ರೀ ಜಗದೀಶ್‌ ಶೆಟ್ಟಿ ಇವರುಗಳು ಶಿಬಿರಕ್ಕೆ ಭೇಟಿ 
ನೀಡಿ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. 
ಜಿಲ್ಲೆಯ ಪ್ರೌಢ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳಿಂದ 
66 ಶಿಕ್ಷಕ - ಶಿಕ್ಷಕಿಯರು ತರಬೇತಿಯಲ್ಲಿ ಭಾಗವಹಿಸಿ 
ತರಬೇತಿ ಪಡೆದರು. 


ಪಟಲಾಂ ನಾಯಕರ ಮತ್ತು ಷಟ್ಯ ನಾಯಕರ 
ತರಬೇತಿ ಶಿಬಿರಗಳು 
ವಾಮದ ಪದವು ಸ್ಥಳೀಯ ಸಂಸ್ಥೆ ಬಂಟ್ವಾಳ ತಾಲೂಕು 


' ಇದರ ವತಿಯಿಂದ ಪೆಟ್ರೋಲ್‌ ಲೀಡರ್ಸ್‌ ಮತ್ತು ಷಟ್ಕ 


ನಾಯಕರ ತರಬೇತಿ ಶಿಬಿರ 02.09.2003 ರಂದು ದಕ್ಷಿಣ 
ಕನ್ನಡ ಜಿಲ್ಲಾ ಪ.ಮಾ.ಹಿ.ಪ್ರಾ. ಶಾಲೆ ಕೊಲ ಇಲ್ಲಿ 
ಜರುಗಿತು. ಶಿಬಿರದ ಉದ್ಭಾಟನೆಯನ್ನು ಸ್ಥಳೀಯ ಸಂಸ್ಥೆ 
ಅಧ್ಯಕ್ಷರೂ, ಜಿಲ್ಲಾ ಪಂಚಾಯಿತ್‌ ಸದಸ್ಯರೂ ಆಗಿರುವ 
ಶ್ರೀ ಸಂತೋಷಕುಮಾರ್‌ ಭಂಡಾರಿ ನೆರವೇರಿಸಿದರು. 
ತಾಲೂಕು ಪಂಚಾಯತ್‌ ಸದಸ್ಯರೂ ಬಂಟ್ವಾಳ ಭೂ 
ಅಭಿವೃದ್ಧಿ ಬ್ಯಾಂಕ್‌ನ ಅಧ್ಯಕ್ಷರಾದ ಶ್ರೀ ಸುಂದರ್ಶನ ಜೈನ್‌ 
ಅತಿಥಿಗಳಾಗಿ ಭಾಗವಹಿಸಿದ್ದರು. ಕ್ಳೊಲ ಗ್ರಾಮ 
ಪಂಚಾಯತ್‌ ಅಧ್ಯಕ್ಷರು ಉದ್ಭಾಟನಾ ಸಮಾರಂಭದ 
ಅಧ್ಯಕ್ಷತೆ ವಹಿಸಿದ್ದರು. ವಿವಿಧ ಶಾಲೆಗಳಿಂದ 125 ಸ್ಕೌಟ್ಸ್‌, 
ಗೈಡ್ಸ್‌, ಕಬ್ಸ್‌, ಬುಲ್‌ ಬುಲ್ಸ್‌ ವಿದ್ಯಾರ್ಥಿಗಳು 
ತರಬೇತಿಯಲ್ಲಿ ಭಾಗವಹಿಸಿದ್ದರು. 

ಮಂಗಳೂರು ಗ್ರಾಮಾಂತರ ದಕ್ಷಿಣ ಸ್ಥಳೀಯ 

ಪೆಟ್ರೋಲ್‌ ಲೀಡರ್ಸ್‌ ಮತ್ತು ಸಿಕ್ಸರ್‌ ತರಬೇತಿ 

ಶಿಬಿರ 


ಅಂಬ್ಲಮೊಗರು : ಭಾರತ್‌ ಸ್ಕೌಟ್ಸ್‌ ಮತ್ತು ಗೈಡ್ಸ್‌ 
ಮಂಗಳೂರು ಗ್ರಾಮಾಂತರ ದಕ್ಷಿಣ ಸ್ಥಳೀಯ ಸಂಸ್ಥೆಯ 
ವತಿಯಿಂದ ಸೆಪ್ಟೆಂಬರ್‌ 12 ಮತ್ತು 13 ರಂದು 
ಅಂಬ್ಲಮೊಗರು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ 
ಶಾಲೆಯಲ್ಲಿ ಸ್ಕೌಟ್ಸ್‌, ಗೈಡ್ಸ್‌ ಕಬ್ಸ್‌, ಬುಲ್‌ ಬುಲ್ಸ್‌ 
ಮಕ್ಕಳಿಗೆ ನಾಯಕತ್ವ ತರಬೇತಿ ಶಿಬಿರ ನಡೆಸಲಾಯಿತು. 
ಉಳ್ಳಾಲ ಹಾಗೂ ಗುರುಪುರ ವಲಯದ 45 ದಳಗಳಿಂದ 
268 ಮಕ್ಕಳು ಹಾಗೂ 44 ಮಂದಿ ಶಿಕ್ಷಕ ಶಿಕ್ಷಕಿಯವರು 
ಭಾಗವಹಿಸಿದ್ದರು. ಈ ಶಿಬಿರವನ್ನು ಅಂಬ್ಲಮೊಗರು 
ಗ್ರಾಮಪಂಚಾಯತ್‌ ಅಧ್ಯಕ್ಷರು ಶ್ರೀ ಸಂಜೀವಶೆಟ್ಟಿಯವರು 
ಉದ್ಭಾಟಿಸಿದರು. ಉಳ್ಳಾಲ ವಲಯು ಶಿಕ್ಷಣ 


KARNATAKA SCOUT AND GUIDE 


ಸಹಾಯಕರಾದ ಶ್ರೀ ಹರಿಶ್ಚಂದ್ರ, ಅಂಬ್ಲಮೊಗರು ಶಾಲಾ 
ಮುಖ್ಯ ಶಿಕ್ಷಕರು ಶ್ರೀ ಗುರುವ, ಶಾಲಾಭಿವೃದ್ಧಿ ಹಾಗೂ 
ಉಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಶ್ರೀ ಜಯಶೀಲ 
ಶೆಟ್ಟಿಯವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದು 
ಶಿಬಿರಕ್ಕೆ ಶುಭ ಹಾರೈಸಿದರು. ರಾತ್ರಿ ನಡೆದ ಮನರಂಜನಾ 
ಕಾರ್ಯಕ್ರಮದ ಶಿಬಿರಾಗ್ನಿಯನ್ನು ಶಾಲಾ ಹಳೆ ವಿದ್ಯಾರ್ಥಿ 
ಸಂಘದ ಅಧ್ಯಕ್ಷರು ಶ್ರೀ ಶ್ಯಾಮ್‌ ಸುಂದರಶೆಟ್ಟಿ 
ಉದ್ಭಾಟಿಸಿದರು. 


ಜಿಲ್ಲಾ ಮುಖ್ಯ ಆಯುಕ್ತರಾದ ಶ್ರೀ ಐ.ಎ. ಕೈರನ್ನ, 
ಜಿಲ್ಲಾ ಸ್ಕೌಟ್‌ ಆಯುಕ್ತರಾದ ಶ್ರೀ ಎನ್‌.ಜಿ. ಮೋಹನ್‌. 
ಜಿಲ್ಲಾ ಗೈಡ್‌ ಆಯುಕ್ತೆ ಶ್ರೀಮತಿ ಐರಿನ್‌ ಡಿಕುನ್ನ, ಜಿಲ್ಲಾ 
ಕಾರ್ಯದರ್ಶಿ ಶ್ರೀರಾಮಶೇಷಶೆಟ್ಟಿ, ಜಿಲ್ಲಾ ಸಹ ಆಯುಕ್ತರು 
ಶ್ರೀ ಭಾಸ್ಕರರಾವ್‌ರವರು ಶಿಬಿರಕ್ಕೆ ಭೇಟಿ ನೀಡಿ ಶುಭ 
ಹಾರೈಸಿದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು 
ತಾಲೂಕು ಪಂಚಾಯತ್‌ ಸದಸ್ಯರು ಶ್ರೀ ಸುದರ್ಶನ್‌ ಶೆಟ್ಟಿ 
ವಹಿಸಿದ್ದು ಮಂಗಳೂರು ತಾಲೂಕು ವಲಯ ಕ್ಷೇತ್ರ 
ಶಿಕ್ಷಣಾಧಿಕಾರಿ ಶ್ರೀ ಕೆ. ಆನಂದರವರು ಮುಖ್ಯ ಅತಿಥಿಗಳಾಗಿ 
ಭಾಗವಹಿಸಿದ್ದರು. ಜನಮೆಚ್ಚಿದ ಪ್ರಶಸ್ತಿ ಪ್ರಶಸ್ತಿ ಗಳಿಸಿದ 
ಸಂಸ್ಥೆಯ ಪದಾಧಿಕಾರಿಗಳದ ಶ್ರೀ ರೋಹಿತಾಶ್ವ ಮತ್ತು 
ಶ್ರೀಮತಿ ನೋರಾ ಈವಾ ಪಿಂಟೊರವರನ್ನು 
ಅಭಿನಂದಿಸಲಾಯಿತು. 


ಮಿನಾಂ ಶಾಲೆಯಲ್ಲಿ ಕಬ್ಸ್‌ ದಳ 
ಉದ್ಭಾಟನೆ 

ಮಿನಾಂ ಸ.ಹಿ.ಪ್ರಾ.ಶಾಲೆಯಲ್ಲಿ ಸೆಪ್ಟೆಂಬರ್‌ 10 
ರಂದು ನೇತಾಜಿ ಕಬ್‌ ದಳ ಉದ್ಭಾಟನಾ ಸಮಾರಂಭ 
ನಡೆಯಿತು. ಶ್ರೀ ಪ್ರಭಾಕರ್‌ ಭಟ್‌ ದಳವನ್ನು 
ಉದ್ಭಾಟಿಸಿದರು. ಕಿನ್ಯಾ ಗ್ರಾಮ ಪಂಚಾಯತ್‌ ಅಧ್ಯಕ್ಷರು 
ಶ್ರೀ ಹುಸನೇ ಹಾಜಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ 
ಅತಿಥಿಯಾಗಿ ಸ್ಥಳೀಯ ಸಂಸ್ಥೆಯ ಕಾರ್ಯದರ್ಶಿ 

ಶ್ರೀಜಗದೀಶ್‌ ಶೆಟ್ಟಿಯವರು ಭಾಗವಹಿಸಿದರು. 


ಪುತ್ತೂರು ಮತ್ತು ಸುಳ್ಯ ತಾಲೂಕಿನ ರಾಜ್ಯ 
ಪುರಸ್ಕಾರ ಸ್ಕೌಟ್ಸ್‌ - ಗೈಡ್ಸ್‌ ಪೂರ್ವಸಿದ್ದ 
ತರಬೇತಿ ಶಿಬಿರ 


ದಿನಾಂಕ 06-09-2003 ರಂದು ಪುತ್ತೂರು ಮತ್ತು 
ಸುಳ್ಯ ತಾಲೂಕಿನ ರಾಜ್ಯ ಪುರಸ್ಕಾರ ಸ್ಕೌಟ್ಸ್‌ - ಗೈಡ್ಸ್‌ 
ಪೂರ್ವಸಿದ್ಧತಾ ತರಬೇತಿ ಶಿಬಿರವನ್ನು ಶ್ರೀ ವಿವೇಕಾನಂದ 
ಆಂಗ್ಲ ಮಾ. ಶಾಲೆ ವಿವೇಕ್‌ ನಗರ ಪುತ್ತೂರು ಇಲ್ಲಿ 


KARNATAKA SCOUT AND GUIDE 


ಸಂಘಟಿಸಲಾಯಿತು. ಶ್ರೀ ಯಂ. ಪ್ರಭಾಕರ್‌ ಭಟ್‌ 
ನಾಯಕರಾಗಿದ್ದರು. ಒಟ್ಟು 85 ಸ್ಕೌಟ್ಸ್‌ ಗೈಡ್ಸ್‌ 
ವಿದ್ಯಾರ್ಥಿಗಳು ತರಬೇತಿಯಲ್ಲಿ ಭಾಗವಹಿಸಿದ್ದರು. 


ಸುಳ್ಯ ತಾಲೂಕು ಸ್ಕೌಟರ್ಸ್‌ ಗೈಡರ್ಸ್‌ 
ಪುನಶ್ಚೇತನ ತರಬೇತಿ ಶಿಬಿರ 


ದಿನಾಂಕ 19-09-2003 ರಂದು ಸುಳ್ಯ ತಾಲೂಕಿನ 
ಸ್ಕೌಟ್ಸ್‌ - ಗೈಡ್ಸ್‌, ಕಬ್ಲ್‌ ಬುಲ್‌ ಬುಲ್ಸ್‌, ಶಿಕ್ಷಕ ಶಿಕ್ಷಕಿಯರಿಗೆ 
ಪುನಶ್ಚೇತಕ ತರಬೇತಿಯನ್ನು ದ.ಕ.ಜಿ.ಪ.ಮಾ.ಹಿ.ಪ್ರಾ. 
ಶಾಲೆ ಸುಳ್ಯ ತಾಲೂಕಿನ 60 ಸ್ಕೌಟರ್ಸ್‌ - ಗೈಡರ್ಸ್‌ 
ಇದರಲ್ಲಿ ಭಾಗವಹಿಸಿದ್ದರು. 


ಚಿತ್ರದುರ್ಗ ಜಿಲ್ಲೆ 


ದಿನಾಂಕ 08.10.2003 ರಂದು ಚಿತ್ರದುರ್ಗ ಜಿಲ್ಲಾ 
ಸಂಸ್ಥೆಯ ವತಿಯಿಂದ ಸಿರಿಗೆರೆಯಲ್ಲಿ ಹಮಿಕ್ತೊಳ್ಳಲಾಗಿದ್ದ 
ಪೆಟ್ರೋಲ್‌ ನಾಯಕರ ತರಬೇತಿ ಶಿಬಿರದ ಸಮಾರೋಪ 
ಸಮಾರಂಭವು ರಾಜ್ಯ ಮುಖ್ಯ ಆಯುಕ್ತ ಶ್ರೀ ಕೊಂಡಜ್ಜಿ 
ಬ. ಷಣ್ಮುಖಪ್ಪನವರು ಬಳ್ಳಾರಿ ಜಿಲ್ಲಾ ಮುಖ್ಯ ಆಯುಕ್ತ 
ಶ್ರೀ ಆರ್‌. ವೆಂಕಣ್ಣ ಮತ್ತು ಸ್ಥಾನೀಕ ಆಯುಕ್ತ (ಸಾ.ಸಂ.) 
ರಾದ ಶ್ರೀ ಎಂ.ಎ. ಚೆಲ್ಲಯ್ಕನವರುಗಳು ಭಾಗವಹಿಸಿದ್ದರು. 
ಬೃಹನ್ಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ಶ್ರೀ ಶಿವಮೂರ್ತಿ 
ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ 
ನೆರವೇರಿತು. ಸಿರಿಗೆರೆ ಸಂಸ್ಥಾನದ ಎಲ್ಲಾ ಶಾಲೆಗಳಲ್ಲಿ 


ಸ್ಕೌಟ್‌ / ಗೈಡ್ಸ್‌ ದಳಗಳನ್ನು ಪ್ರಾರಂಭಿಸುವುದಾಗಿ 


ಸ್ವಾಮೀಜಿಯವರು ತಮ್ಮಆಶೀರ್ವಚನದಲ್ಲಿ ಸೂಚಿಸಿದರು. 
200 ಸ್ಕೌಟ್ಸ್‌-ಗೈಡ್ಸ್‌ಗಳು ಹಾಗೂ ಜಿಲ್ಲಾ ಸ್ಕೌಟ್‌ ಆಯುಕ್ತ 
ಶ್ರೀ ಎಂ.ಆರ್‌. ನಾರಾಯಣಪ್ಪ ಜಿಲ್ಲಾ ಗೈಡ್‌ ಆಯುಕ್ತೆ 
ಶ್ರೀಮತಿ ಭಾರತಿ ಗುರುಶಾಂತಪ್ಪ ಕಾರ್ಯದರ್ಶಿ 
ಶ್ರೀ ಸಿ.ಆರ್‌. ಮಹಮದ್‌ ಮೋಯಿನುದ್ದೀನ್‌ ಜಂಟಿ 
ಕಾರ್ಯದರ್ಶಿ ಶ್ರೀಮತಿ ಹೇಮಂತಿನಿ ಪ್ರಕಾಶ್‌ 
ಭಾಗವಹಿಸಿದ್ದರು. 


ಕೊಡಗು ಜಿಲ್ಲೆ 


ದಿನಾಂಕ 12.10.2003 ರಂದು ಕೊಡಗು ಜಿಲ್ಲಾ 
ವತಿಯಿಂದ, ಪೊನ್ನಂಪೇಟೆಯಲ್ಲಿ ಹಮಿಕೊಳ್ಳಲಾಗಿದ್ದ 
ಸ್ಕೌಟ್‌ ಗೈಡ್‌, ಕಬ್‌, ಪ್ಲಾಕ್‌ ನಾಯಕರ ತರಬೇತಿ 


20 


ಶಿಬಿರಗಳ ಸಮಾರೋಪ ಸಮಾರಂಭದಲ್ಲಿ 
ರಾಜ್ಯ ಮುಖ್ಯ ಆಯುಕ್ತ ಶ್ರೀ ಕೊಂಡಜ್ಜಿ 
ಬ. ಷಣ್ಮುಖಪ್ಪ, ರಾಜ್ಯ ಆಯುಕ್ತೆ (ಗೈ) 
ಶ್ರೀಮತಿ ಎಂ.ಜಿ. ಬೋಪಯ್ಯ, 
ಕೋಶಾಧಿಕಾರಿ, ಪ್ರೊ!! ಎಂ.ಎಸ್‌. ಅಪ್ಪ 
ಅವರುಗಳು ಭಾಗವಹಿಸಿದ್ದರು. ಜಿಲ್ಲಾ 
ಮುಖ್ಯ ಆಯುಕ್ತೆ ಶ್ರೀಮತಿ ಸಿ.ಎ. ಮೀನಾಕ್ಷಿ 
ಈ ಸಂದರ್ಭದಲ್ಲಿ ಹಾಜರಿದ್ದರು. 100ಕ್ಕೂ 
ಮಿಕ್ಕಿದ ಶಿಬಿರಾರ್ಥಿಗಳಿದ್ದರು. 


ಬಳ್ಳಾರಿ ಜಿಲ್ಲೆ 

ದಿನಾಂಕ 17.10.2003 ರಂದು ಬಳ್ಳಾರಿ 
ಜಿಲ್ಲಾ ಸಂಸ್ಥೆ ವತಿಯಿಂದ 
ಚಿಕ್ಕಜೋಗಿಹಳ್ಳಿಯಲ್ಲಿ ಹಮಿಕ್ರೊಳ್ಳಲಾಗಿದ್ದ 
ವಯಸ್ಕ ನಾಯಕರ ತರಬೇತಿ ಶಿಬಿರಗಳ 
ಸಮಾರೋಪ ಸಮಾರಂಭದಲ್ಲಿ ರಾಜ್ಯ 
ಮುಖ್ಯ ಆಯುಕ್ತರಾದ ಶ್ರೀ ಕೊಂಡಜ್ಜಿ ಬ. ಷಣ್ಮುಖಪ್ಪ 
ಮತ್ತು ರಾಜ್ಯ ಕೋಶಾಧಿಕಾರಿ ಪ್ರೊ.ಎಂ. 
ಸೂರ್ಯನಾರಾಯಣಪ್ಪ ಅವರುಗಳು ಪಾಲ್ಗೊಂಡಿದ್ದರು. 
ಜಿಲ್ಲಾ ಮುಖ್ಯ ಆಯುಕ್ತ ಶ್ರೀ ಆರ್‌. ವೆಂಕಣ್ಣ, ಶ್ರೀ ಸತ್ಯ 
ನಾರಾಯಣಬಾಬು ಸದಸ್ಯರು ಜಿಲ್ಲಾ ಪಂಚಾಯಿತ್‌ 
ಬಳ್ಳಾರಿ, ಶ್ರೀ ರಾಮಣ್ಣಗೌಡ ಶಿಕ್ಷಣ ಅಧಿಕಾರಿಗಳು, 
ಶ್ರೀ ಕೆ. ವೀರೇಶ್‌, ಜಿಲ್ಲಾ ಆಯುಕ್ತರು ಸ್ಕೌಟ್ಸ್‌ ಮತ್ತು 
ಶ್ರೀ ಎಸ್‌.ಡಿ. ಜೊಳದ್‌, ಜಿಲ್ಲಾ ಕಾರ್ಯದರ್ಶಿ, ಜಿಲ್ಲಾ 
ಖಜಾಂಚಿ ಶ್ರೀ ಎಂ. ಮಲ್ಲಿಕಾರ್ಜುನ ಹಾಗೂ ಜಿಲ್ಲಾ 
ತರಬೇತಿ ಆಯುಕ್ತ ಶ್ರೀ ಪಿ. ಮಂಜುನಾಥಪ್ಪ ಸಹ 
ಉಪಸ್ಥಿತರಿದ್ದರು. 


Kolar South 
Sri M. Backthavatchalam M.L.A. 


Inaugurated a newly formed Cub and 


Bull Bull units at the New Cambridege 


SriM. Backthavatchalam M.L.A. (K.G.F 
Dr. V.N. Prakash DS(S), Sri M. Bellarappa, District Secretary, 
Sri R. Praburam ADC (S), are seen with the Cubs. 


at 


Nursery and Primary School at K.G.F. 


recently. 


After inaugurating the units Sri. M. 
Backthavatchalam M.L.A. said that 
today’s children are future citizen. 


Citizens are in turn future of our Nation. 


So we need to develop patriotism, 


honesty religious, tolerance, humanity, 
leadership and other good qualities in 
the children required for the strong 


Nation. 


The Members of Management of the 
School and the Office Bearers of the 


Dirstrict Association were present 


1. 1 100 a dozen 50/5 aud Daughters 1 would Send 
6061/0/€ of ten to Scouting J Guiding 


- Dr. Annie Besant 


KARNATAKA SCOUT AND GUIDE 


೨ GOONS HOME ೨ 


Smt. Vishalakshinina, Member of the 
State Council of Bharat Scout and Guides, 
Karnataka passed away on 06.10.2003 after brief 
illness at Bangalore. She leaves beghind one 
‘Sonand A Daughter and host of relatives and 

well wishers. 


She is closely associated with the 

Movement for more than three decases. She is 

‘the Founder and Administrator of Model 

Education Centre, New Town, Yelahanka, 

| °° Bangalore. She founded this Institution and 

later developed it as a Premier Educational institution of this Town 

and now the Institutions is having kinder Garden to PU. College. 

More than 140 Teaching and Non-Teaching 512177 are presently 
working in different M.E.C. Insitutions. 


She is the Wife of Sri. N. Chandrashekhar, Asst. State 
Commissioner(s) (Projects) and former State Treasurer and Founder 
Secretary of M.E.C. Institutions Yelahanka, Bangalore. 


We Pray God Almighty to give necessary Courage and Strength 
to the Members of the bereaved family to bear this irreparable loss. 


May Her Soul Rest in Peace 


& 4% ಈ 


Smt. Sundaraimima W/o. Prof M. Suryanarayanappa, State 
Ireasurer, the Bharat Scouts and Guides, Karnataka, passed away on 
26.10.2003 at Bangalore. She leaves behind one Son and three 
Daughters and Grand Children and host of relatives and well - 
111911೧1. | 


We Pray God Almighty to give necessary Courage and Strength 
to the Members of the bereaved family to bear this irreparable loss. 


May Her Soul Rest in Peace 


—— ೨... 
KARNATAKA SCOUT AND GUIDE 21 


0010೭ - 
00161 - 
೮07016] 
0016] 
00191 
600191 
£€0°0T°8T 
£0°0T°8T 


€0`01`91 ನಾಗಾ ದೀಂಧಕ್ಯಾಸ್ಥಿ “ಜಲ 
€0`01`9 Ree ‘Gero 
£0019 ದೀಬಇಂಂಇಲಿ ಆಲಂ 
£0019 ನಿಲ `ಆ 


'ೀಟಉಂಂಉಲ್ರಂಉಾ "ಇ 
9230 ೧8೧ "೦೮ 


Rue gee "ಇ 
ಮನಿ `೮`೦೮ 


ಲ ಚಣ 


೮೧ ಔಣ 


೫ರಜಟಂಯಂ೧ಂಉ “4೧ 


೨೪೮% ಜಂಇ೧ಜ "4 
ಇಂಗಂಂಂ "೦೮" 
ಯಣ “ಇ 
HOEK "೪ 
ದೇಬಲಾ ಇಂ "ಇ 
ಐಂಊಂಣ "ಅ"ಇ 
SACRO "CO ce 
ದಾಣಲಾ $' 


sಹಢಿಲ "OCS 


ಯಾ “ಐ $ 
ಜಾ “ಜಲಜ 


೧೧4 ಕೋಣ ೧ಡಿ ಜಾಣ ನಬ 
ಇಣಧನ ೧೮ರ ನಿಟ್ಟಂಲುಧ ಎಂಮಾಲಧಿ 
ಣಂ ೨೧4 ಖೌೇಣ್ರಲಧ ಉಳ 

ಇಣಂ ಯ ಲೇಖ ಉಳ 


Roe ce soe $04 
ಇಣಂ£ cee soe ser 


ಇಣಂoe cece soe ೧೩ 
noe cece ಎನೀ seg 


೧೧ ಉಣಂ£ 0೫ $೧8 ಐಂ 
೧೧ ಇಣಂe peecmocces soe seer 
noe ೧೮೫ so eres sever 

noe cece ಎ೦ನೀಣ್‌ sete 


೧೫% ಉಣ೧£ ಐಂ so Eee ser 
೧೫% ಇಉಣ೧£ eecmoce oes $08 
೧೦% ಕಾಣಂe ೧೮೫ soEece $04 

೧೧% ಉಣ೧£ ೧೮೫ ೨೦ನೇಣ sr 


ಕ್‌ 
Woy ಇಂ 


KARNATAKA SCOUT AND GUIDE 


noe ೧೮೮೬ ೦ನೇಯ Hr 
noe ೨೦% ser HES 


noe ೧೮೮೧ Hoes sr 
ಣಂ cece ಎಸೀ ce 


noe soe sar Neco 


ಇಣಂ£ ೧೮ 3ನೇಯ ತೇ 
noe ೧೮೮೬ ೧ನೀಜಾ er 


ಇಾಾಸಾರಾರ್ಪಾ ರರ” 
ಕ noe cece soe a ಇ 


ಳಾಣಂ£ ೧೮೫೪ ನಯ್‌ ಹ 
೧೮೦% ಉಣ೧£ ೧೮೮೬ soಔeqs $08 


ಸಾತ” 
ಜಾ 1 
ತಿ 


. ಟಂ sey 
೧೪೦೫೮ ನಿಟಂ೧ಂ ಣಂ ೧೩೮೦೬ ಜಂ ಐಐಣ ಣಂಉ ೧ socks ಐಐಆಆ ಐಂ 


22 


FOUR MEMBERS OF 
KARNATAKA 
HONOURED WITH 
NATIONAL AWARDS 
The Bharat Scouts and 
Guides National Headquarters, 


New Delhi have selected four 
Members of the Bharat Scouts 


11.09.03 - 19.09.03 
15.09.03 - 21.09.03 
10.10.03 - 16.10.03 
10.10.03 - 16.10.03 
12.10.03 - 18.10.03 


26.9.03 - 2.10.03 
26.9.03 - 2.10.03 
27.09.03 - 03.10.03 
27.09.03 - 03.10.03 


and Guides Karnataka to receive 
the National Awards for the 
Distinguthed service rendered 


by them to the Movement. 


Sri Chinna Swamy Reddy 
State Secretary and Sri M.M. 
Londéey SIM StU. ೬೩೫% 
Commissioner BS&G, Dharwad 
have been awarded the highest 
award of "SILVER 
ELEPHANT" Smt. Shantha 
Girianna, Leader Trainer (ಟಿ) and 
Smt Hema Vijaya Kumar, 
Leader Trainer (Cub) have been 
awarded the" SILVER STAR" 
These Awards will be presented 
to them at New Delhi. 


ಕೆ.ಕೆ. ಲೀಲಾ 
ನಿರ್ಮಲಾ ಕಲಾಶೆಟ್ಟಿ 
ಭಾಗೀರತಿ ಪವಾರ್‌ 


ಪ್ಲೆಂಬರ್‌ ಅಕ್ಟೋಬರ್‌ನಲ್ಲಿ ನಡೆದ ವಯಸ್ಕ ನಾಯಕರ ತರಬೇತಿ ಶಿಬಿರಗಳ ವಿವರಗಳು 
ಗೈಡ್‌ ವಿಭಾಗ 


ಗೈಡ್‌ ಕ್ಯಾಪ್ಟನ್‌ ಮೂಲ ತರಬೇತಿ ಶಿಬಿರ 
ಪ್ಲಾಕ್‌ ಲೀಡರ್‌ ಮೂಲ ತರಬೇತಿ ಶಿಬಿರ 
ಗೈಡ್‌ ಕ್ಯಾಪ್ಟನ್‌ ಮೂಲ ತರಬೇತಿ 

ಗೈಡ್‌ ಕ್ಯಾಪ್ಟನ್‌ ಮೂಲ ತರಬೇತಿ 
ಗೈಡ್‌ ಕ್ಯಾಪ್ಟನ್‌ ಮೂಲ ತರಬೇತಿ 
ಫ್ಯಾಕ್‌ ಲೀಡರ್‌ ಮೂಲಕ ತರಬೇತಿ 
ಗೈಡ್‌ ಕ್ಯಾಪ್ಟನ್‌ ಮೂಲ ತರಬೇತಿ 
ಫಾಕ್‌ ಲೀಡರ್‌ ಮೂಲ ತರಬೇತಿ 


ಗೈಡ್‌ ಕ್ಯಾಪ್ಟನ್‌ ಮೂಲ ತರಬೇತಿ 


ಗೈಡ್‌ ಕ್ಯಾಸ್ಟನ್‌ ಮೂಲ ತರಬೇತಿ 


Coming together is a Beginning 
Keeping together is progress 
Working together is Success 


ರಾಜ್ಯದ ವಿವಿದಡೆ ಸೆ 


ಬೆಂಗಳೂರು ದಕ್ಷಿಣ 


© 
Ke 
ಸು 
ವ 
W 
ಸ 
ಗಾ 
೦ 
೧ 
B 
ಕ 
f 


KARNATAKA SCOUT AND GUIDE 23 


°° z20009G- ojebueg 
SS SS ಸತ 8668986 illepuoy 
°° 80) JBUEUSENS ಗ ಚ 81S 


| cuzpBop sme 
| ತಲ ೫ 1NODIS 


ಚು ತಿರ 


L1SOdAO0O0S 


11011೨ VWIVHUW - 


1110] snw ‘solijpnb ೨೨೨ಟ[| jou spy oy | 101010 peusiuly 

50 ೨ಟ[| SDIAISUM ‘UOI}DU SY} pHaj 0} ajqp oq ಟೃಟ[ಐ1192 P|NoM 55೨ಟ[೧] mou} 

uj soljijpnb ೨೨೨ಟ,॥ Buijiqiyxe uosied y ‘sIappaj ino jo paiinba ೫91೨೧೧. 
uy} ೨.1೧ ೨)]|.1205-]|೨9 ||D ೨1೦೦ pup 55೨ಟ559[102| "೨೨ಟ೦./೧ಐಟ೨ ಭಾ ಮ 


110೬೨1೨೨ %೩| ೨೦1೮೨/೨೦೨೦ IM DUINODS '/002 ಟ| ಮ 
ಅ$॥೬.೦.( }O SIOSA PSIDUNH ಮ ದ್‌ 
te 
Loy 


00 001 


Published for : The Bharat Scouts & Guides, Karnataka, State Headquarters, Fort, Bangalore - 560 002 
by the State Secretary and Printed at : Sathyasri Printers (Pvt) Ltd., 5th Main, Chamarajpet, Bangalore - 560 018. 


